


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೯ ಬೆಂಗಳೂರು, ಗುರುವಾರ, ಜೂನ್‌ ೫, ೨೦೧೪ (ಜ್ಯೇಷ್ಟ ೧೫, ಶಕ ವರ್ಷ ೧೯೩೬) ಸಂಚಿಕೆ ೨೩ 
Volume 149 Bangalore, Thursday, June 5, 2014 (Jyeishta 15, Shaka Varsha 1936) Issue 23 
ಭಾಗ ೩ 


ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 


ಸಂಬಂಧಿಸಿದ ಅಧಿಸೂಚನೆಗಳು 
ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಬೆಂಗಳೂರು ಇವರ ನಡವಳಿಗಳು 


ವಿಷಯ : ಶ್ರೀ ಬಸವರಾಜ ಕಲಾಲ, ಗ್ರೂಪ್‌-ಡಿ ನೌಕರರು ಜಿಲ್ಲಾ ಆಸ್ಪತ್ರೆ, ಯಾದಗಿರಿ ಇವರ ಅನಧಿಕೃತ ಗೈರು ಹಾಜರಿ 
ಆರೋಪಕ್ಕೆ ಶಿಸ್ತು ಕ್ರಮ-ಅಂತಿಮ ಆದೇಶ 


ಒದಲಾಗಿದೆ: 1. ಆರೋಗ್ಯಾಧಿಕಾರಿಗಳು, ಸಾರ್ವಜನಿಕ ಆಸ್ಪತ್ರೆ, ಯಾದಗಿರಿ ಇವರ ಪತ್ರ ಸಂಖ್ಯೆ : ಸಾಆಯಾ/920/2006-07, 
ದಿನಾಂಕ : 20-01-2007. 


2. ಅಪರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು, ಯಾದಗಿರಿ ಇವರ ಪತ್ರ ಸಂ. ವಿಚಾರಣೆ 
40/2007-08, ದಿನಾ೦ಕ : 20-11-2007 ಹಾಗೂ 01-09-2008. 


3. ನಿರ್ದೇಶನಾಲಯದ ಪತ್ರ ದಿನಾಂಕ : 25-04-2013. (ಅಂತಿಮ ನೆನಪೋಲೆ) 


4. ಜಿಲ್ಲಾ ಶಸ್ತ್ರ ಚಿಕಿತ್ಸಕರು, ಜಿಲ್ಲಾ ಆಸ್ಪತ್ರೆ, ಯಾದಗಿರಿ ಇವರ ಪತ್ರ ಸಂಖ್ಯೆ : ಜಿಆಯಾ/452/2013-14, 
ದಿನಾಂಕ: 01-10-2013, 

ಪ್ರಸ್ತಾವನೆ : 

ಶ್ರೀ ಬಸವರಾಜ ಕಲಾಲ, ಗ್ರೂಪ್‌-ಡಿ ನೌಕರರು ಜಿಲ್ಲಾ ಆಸ್ಪತ್ರೆ, ಯಾದಗಿರಿ ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ದಿನಾಂಕ : 21-07-2006 
ಹಾಗೂ 22-07-2006 ರಂದು ಎರಡು ದಿನಗಳ ಸಾಂದರ್ಭಿಕ ರಜೆ ಪಡೆದುಕೊಂಡು ದಿನಾಂಕ : 23-07-2006 ರಂದು ಕರ್ತವ್ಯಕ್ಕೆ ವರದಿ 
ಮಾಡಿಕೊಳ್ಳಬೇಕಾಗಿತ್ತು. ಆದರೆ ಇವರು ದಿನಾಂಕ : 23-07-2006 ರಿಂದ ಯಾವುದೇ ಅಧಿಕೃತ ರಜೆ ಪಡೆದುಕೊಳ್ಳದೆ ಮತ್ತು ಮೇಲಾಧಿಕಾರಿಗಳ 
ಪೂರ್ವಾನುಮತಿ ಪಡೆಯದೇ ಕರ್ತವ್ಯಕ್ಕೆ ಅನಧಿಕೃತ ಗೈರು ಹಾಜರಾಗಿರುವುದಾಗಿ ಇವರಿಗೆ ಕರ್ತವ್ಯಕ್ಕೆ ಹಾಜರಾಗಲು ಹಲವಾರು ಬಾರಿ ನೌಕರರ ಸೇವಾ 
ಪುಸ್ತಕದಲ್ಲಿನ ಮೂಲ ವಿಳಾಸಕ್ಕೆ ನೋಂದಾಯಿತ ಅಂಚೆ ಮುಖಾಂತರ ಪತ್ರಗಳನ್ನು ಕಳುಹಿಸಿದ್ದರೂ ಸಹ ಈ ಪತ್ರಗಳು ಸ್ವೀಕೃತವಾಗದೇ ವಾಪಸ್ಸು 
ಬಂದಿರುತ್ತವೆ. ಮತ್ತು ಇದುವರೆವಿಗೂ ಕರ್ತವ್ಯಕ್ಕೆ ಹಾಜರಾಗಿರುವುದಿಲ್ಲವೆಂದು ಜಿಲ್ಲಾ ಶಸ್ತ್ರ ಚಿಕಿತ್ಸಕರು, ಯಾದಗಿರಿ ಇವರು ತಮ್ಮ ಪತ್ರ ದಿನಾಂಕ 
07-05-2013 ರಲ್ಲಿ ತಿಳಿಸಿ, ಇವರ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ಳುವಂತೆ ಕೋರಿರುತ್ತಾರೆ. ನಿರ್ದೇಶನಾಲಯದಿಂದ ಹಲವಾರು ಪತ್ರಗಳನ್ನು ವ್ಯವಹರಿಸಿ 
ನೌಕರರ ವಿರುದ್ಧ ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳನುಸಾರ ಶಿಸ್ತಿನ ಕ್ರಮ ಜರುಗಿಸಿ ವರದಿಯನ್ನು 
ಸಲ್ಲಿಸಲು ಸೂಚಿಸಲಾಗಿದರೂ ಸಹ ಇದುವರೆವಿಗೂ ಯಾವುದೇ ಪತ್ರಗಳಿಗೆ ಪ್ರತ್ಯುತ್ತರ ನೀಡಿರುವುದಿಲ್ಲ. ಆದ್ದರಿ೦ದ ನೌಕರರ ಅನಧಿಕೃತ ಗೈರು ಹಾಜರಿ 
ಅವಧಿ ದಿನಾಂಕ : 23-07-2006 ರಿಂದ ಇಲ್ಲಿಯವರೆಗೂ ಅನಧಿಕೃತ ಗೈರು ಹಾಜರಿಯಲ್ಲಿಯೇ ಉಳಿದಿರುತ್ತಾರೆ ಎಂದು ತಿಳಿಸಿರುತ್ತಾರೆ. ಆದ್ದರಿಂದ 
ನೌಕರರ ಅನಧಿಕೃತ ಗೈರು ಹಾಜರಿ ಹಾಗೂ ಹಲವಾರು ಪತ್ರಗಳಿಗೆ ಪ್ರತ್ಯುತ್ತರ ನೀಡದೇ ಇರುವುದನ್ನು ಗ೦ಭೀರವಾಗಿ ಪರಿಗಣಿಸಿ ಪ್ರಸ್ತಾವನೆಯಲ್ಲಿನ 
ಅಂಶಗಳನ್ನು ಪರಿಶೀಲಿಸಿ ಇವರು ಸರ್ಕಾರಿ ಸೇವೆಯಲ್ಲಿ ಮುಂದುವರಿಯಲು ಅರ್ಹರಲ್ಲ ಎಂದು ತೀರ್ಮಾನಿಸಿ ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 


ಆದೇಶ ಸಂಖ್ಯೆ : ಡಿಪಿಎನ್‌(16)ಸಿಆರ್‌-45/2007-08, ದಿನಾ೦ಕ : 04-02-2014. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳಿಗಾಗಿ ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು 


ಮು 


1957ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ವಿ.ಬಿ. ಪಾಟೀಲ್‌, ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಬೆಂಗಳೂರು, ಆದ 
ನಾನು ಶ್ರೀ ಬಸವರಾಜ ಕಲಾಲ, ಗ್ರೂಪ್‌-ಡಿ ನೌಕರರು ಜಿಲ್ಲಾ ಆಸ್ಪತ್ರೆ, ಯಾದಗಿರಿ ಇವರ ದೀರ್ಫಕಾಲದ ಅನಧಿಕೃತ ಗೈರು ಹಾಜರಿ ಆರೋಪವನ್ನು 


ಗಂಭೀರವಾಗಿ ಪರಿಗಣಿಸಿ ನೌಕರರಿಗೆ ಸರ್ಕಾರಿ ಸೇವೆಯಲ್ಲಿ ಆಸಕ್ತಿ ಇಲ್ಲವೆಂದು ಪರಿಗಣಿಸಿ. 


(೧೨೦೯) 


೧೨೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೫, ೨೦೧೪ ಭಾಗ ೩ 





ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) 1957ರ ರೀತ್ಯಾ ಹಾಗೂ 
ಸರ್ಕಾರಿ ಸೇವೆಗೆ ಪುನಃ ನೇಮಕಾತಿ ಹೊಂದಲು ಅನರ್ಹವಾಗುವ ರೀತಿ ನಿಯಮ 8 (॥)ರ ಮೇರೆಗೆ ಸರ್ಕಾರಿ ಸೇವೆಯಿಂದ ವಿಮೋಚನೆಗೊಳಿಸುವ 
ದಂಡನೆಯನ್ನು ವಿಧಿಸಿರುತ್ತೇನೆ. 


ಆಯುಕ್ತರು, 
P.R. 262 ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, 
5೦-5 ಬೆಂಗಳೂರು. 


ಸಹಕಾರ ಸಂಘಗಳ ಉಪ ನಿಬಂಧಕರ ಕಛೇರಿ ಶಿವಮೊಗ್ಗ ಜಿಲ್ಲೆ, ಸಹಕಾರ ಭವನ ಶಿವಮೊಗ್ಗ 


ವಿಷಯ : ನಿಷ್ಟಿಯಗೊಂಡಿರುವ “ಶಿವಮೊಗ್ಗ ನಗರ ಸಹಕಾರ ಇಲಾಖಾ ನೌಕರರ ಗೃಹನಿರ್ಮಾಣ ಸಹಕಾರ ಸಂಘ ನಿ.” 
ಶಿವಮೊಗ್ಗ ಇದನ್ನು ಸಮಾಪನೆಗೊಳಿಸುವ ಬಗ್ಗೆ. 
ಉಲ್ಲೇಖ : 1. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಶಿವಮೊಗ್ಗ ರವರ ಪತ್ರ ನಂ. ಸನಿಶಿ 24/ಸಮಾಪನೆ/ಸಿಆರ್‌- 
/2013-14, ದಿನಾ೦ಕ : 21-03-2014. 

ಪ್ರಸ್ತಾವನೆ : 

ನಿಷ್ಟಿಯಗೊಂಡಿರುವ “ಶಿವಮೊಗ್ಗ ನಗರ ಸಹಕಾರ ಇಲಾಖಾ ನೌಕರರ ಗೃಹನಿರ್ಮಾಣ ಸಹಕಾರ ಸಂಘ ನಿ” ಶಿವಮೊಗ್ಗ ಈ ಸಹಕಾರ 
ಸಂಘವನ್ನು ಸಮಾಪನೆಗೊಳಿಸಲು ಉಲ್ಲೇಖ (1ರ ಪತ್ರದಲ್ಲಿ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. ಸದರಿ ಸಂಘವು ನೋಂದಣಿ ಸಂ. 8850/1982-83, 
ದಿನಾಂಕ : 29-11-1982 ರಂದು ನೋಂದಣಿಯಾಗಿರುತ್ತದೆ. ಸಂಘದ ಕಾರ್ಯವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆ ವ್ಯಾಪ್ತಿಯನ್ನು ಹೊಂದಿರುತ್ತದೆ. 

ದಿನಾಂಕ : 25-09-2011 ರಂದು ನಡೆದ ಸಂಘದ 2010-11ನೇ ಸಾಲಿನ ವಾರ್ಷಿಕ ಮಹಾಸಭೆಯ ಸಭೆಯ ವಿಷಯ ಸಂಖ್ಯೆ : 08 ರಲ್ಲಿ 
ಸಂಘದ ಕಾರ್ಯಚಟುವಟಕೆಗಳನ್ನು ನಡೆಸಲು ಸಾಧ್ಯವಾಗದ ಕಾರಣ ಸಮಾಪನೆಗೊಳಿಸುವ ಬಗ್ಗೆ ಚರ್ಚಿಸಿ, ನಿರ್ಣಯ ಕೈಗೊಂಡಿರುತ್ತಾರೆ. ಹಾಗೂ ಸಂಘದ 
ಬೈಲಾ ಉದ್ದೇಶಗಳನ್ವಯ ಕಾರ್ಯನಿರ್ವಹಿಸಲು ಸಾಧ್ಯವಾಗದೆ ಇರುವುದು ಮತ್ತು ಈ ಸಂಘವನ್ನು ಮುನ್ನೆಡೆಸಿಕೊಂಡು ಹೋಗಲು ಯಾವುದೇ ಸದಸ್ಯರಲ್ಲಿ 
ಆಸಕ್ತಿ ಇಲ್ಲದೆ ಇರುವುದರಿಂದ ಸಂಘವನ್ನು ಸಮಾಪನೆಗೊಳಿಸಲು ತೀರ್ಮಾನಿಸಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 
ಶಿವಮೊಗ್ಗ ಉಪ ವಿಭಾಗ, ಶಿವಮೊಗ್ಗರವರು ಉಲ್ಲೇಖಿತ ಪತ್ರದಲ್ಲಿ ಸಮಾಪನೆಗೊಳಿಸಲು ಕೋರಿ ಈ ಕಛೇರಿಗೆ ಪ್ರಸ್ತಾವನೆಯನ್ನು ಶಿಫಾರಸ್ಸು ಮಾಡಿ 
ಸಲ್ಲಿಸಿರುತ್ತಾರೆ. ಸಂಘದ ವಾರ್ಷಿಕ ಮಹಾಸಭೆಯ ನಡವಳಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಶಿವಮೊಗ್ಗ ಉಪವಿಭಾಗ, ಶಿವಮೊಗ್ಗರವರ 
ಶಿಫಾರಸ್ಸಿನ ಮೇಲೆ ಸಂಘವು ಸ್ಥಗಿತವಾಗಿದೆ ಎಂದು ಪರಿಗಣಿಸಿ, ಈ ಸಹಕಾರ ಸಂಘವನ್ನು ಸಮಾಪನೆಗೊಳಿಸುವುದು ಸೂಕ್ತವೆಂದು ಅಭಿಪ್ರಾಯಿಸಿ, ಈ 
ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಆದೇಶ ಸಂಖ್ಯೆ : ಡಿಆರ್‌ ಎಸ್‌ : ಎಲ್‌ಕ್ಯೂಡಿ/ಡಿಎಲ್‌ಎಸ್‌/ಸಿಆರ್‌-208/2013-14, ದಿನಾಂಕ : 29-03-2014 

ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72(5)ರನ್ವಯ ಮತ್ತು ಸರ್ಕಾರದ ಅಧಿಸೂಚನೆ ಸಂ. ಸಿಒ 139 ಸಿಎಲ್‌ಎಂ 2010 
ಬೆಂಗಳೂರು ದಿನಾಂಕ : 17-02-2011ರಲ್ಲಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ ಡಾ| ಸುನೀತಾ ಸಿದ್ರಾಮ್‌, ಕೆಸಿಎಸ್‌ ಸಹಕಾರ ಸಂಘಗಳ 
ಉಪನಿಬಂಧಕರು, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ, ಆದ ನಾನು “ಶಿವಮೊಗ್ಗ ನಗರ ಸಹಕಾರ ಇಲಾಖಾ ನೌಕರರ ಗೃಹನಿರ್ಮಾಣ ಸಹಕಾರ ಸಂಘ ನಿ.” 
ಶಿವಮೊಗ್ಗ ಈ ಸಂಘವನ್ನು ಸಮಾಪನೆಗೊಳಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73(1ರಂತೆ ಶ್ರೀಮತಿ ವಿ. ಲಕ್ಷ್ಮಿ ದ್ವಿತೀಯ ದರ್ಜೆ 
ಸಹಾಯಕರು ಸಹಕಾರ ಸಂಘಗಳ ಉಪನಿಬಂಧಕರ ಕಛೇರಿ, ಶಿವಮೊಗ್ಗ ಇವರನ್ನು ಸಮಾಪನಾಧಿಕಾರಿಯಾಗಿ ನೇಮಕ ಮಾಡಿರುತ್ತೇನೆ. 

ಸಮಾಪನಾಧಿಕಾರಿಗಳು ಕೂಡಲೇ ಸಂಘದ ಪ್ರಭಾರವನ್ನು ಪಡೆದು ಪ್ರಭಾರ ಪಟ್ಟಿಯ ಪ್ರತಿಯನ್ನು ಈ ಕಛೇರಿಗೆ ಸಲ್ಲಿಸತಕ್ಕದ್ದು. ಹಾಗೂ ಕರ್ನಾಟಕ 
ಸಹಕಾರ ಸಂಘಗಳ ಕಾಯಿದೆ 1959 ಕಲಂ 74 ಮತ್ತು ನಿಯಮಗಳು 1960ರ ನಿಯಮ 33 ರಂತೆ ಸಮಾಪನಾಧಿಕಾರಿಯ ಕರ್ತವ್ಯ ನಿರ್ವಹಿಸುವುದಲ್ಲದೆ, 
ಸಂಘದ ಇತ್ತೀಚಿನ ಲೆಕ್ಕ ತಪಾಸಣಾ ವರದಿಯನ್ನಾಧರಿಸಿ, ಈ ಕಛೇರಿಯ ಅನುಮೋದನೆ ಪಡೆದು ಆಸ್ತಿ ಜವಾಬ್ದಾರಿಗಳನ್ನು ತ್ವರಿತವಾಗಿ ವಿಲೇವಾರಿ ಮಾಡಿ 
ಸಂಘದ ನೋಂದಣಿ ಕ್ರಮಾಂಕವನ್ನು ರದ್ದುಗೊಳಿಸಲು ಸೂಕ್ತ ಕ್ರಮಜರುಗಿಸುವುದು. 


ಈ ಆದೇಶವನ್ನು ನನ್ನ ಸ್ವಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ದಿನಾಂಕ : 29-03-2014 ರಂದು ನೀಡಲಾಗಿದೆ. 
೧.೧. 263 ಡಾ| ಸುನೀತಾ ಸಿದ್ರಾಮ್‌ 
50-10 ಸಹಕಾರ ಸಂಘಗಳ ಉಪ ನಿಬಂಧಕರು, 
ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 


ಸಹಕಾರ ಸಂಘಗಳ ಉಪ ನಿಬಂಧಕರ ಕಛೇರಿ ಶಿವಮೊಗ್ಗ ಜಿಲ್ಲೆ, ಸಹಕಾರ ಭವನ ಶಿವಮೊಗ್ಗ 


ವಿಷಯ : ನಿಷ್ಠಿಯಗೊಂಡಿರುವ “ಹೊಂಗನಸು ಮಹಿಳಾ ವಿವಿದೋದ್ದೇಶ ಸಹಕಾರ ಸಂಘ ನಿ.” ಭದ್ರಾವತಿ ಇದನ್ನು 
ಸಮಾಪನೆಗೊಳಿಸುವ ಬಗ್ಗೆ. 
ಉಲ್ಲೇಖ : 1. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಶಿವಮೊಗ್ಗ ರವರ ಪತ್ರ ನಂ. ಸನಿಶಿ 


24/ಸಮಾಪನೆ/ಸಿಆರ್‌-/2013-14, ದಿನಾಂಕ : 21-03-2014. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೫, ೨೦೧೪ ೧೨೧೧ 





ಪ್ರಸ್ತಾವನೆ : 

ನಿಷ್ಠಿಯಗೊಂಡಿರುವ “ಹೊಂಗನಸು ಮಹಿಳಾ ವಿವಿದೋದ್ದೇಶ ಸಹಕಾರ ಸಂಘ ನಿ” ಭದ್ರಾವತಿ ಈ ಸಹಕಾರ ಸಂಘವನ್ನು 
ಸಮಾಪನೆಗೊಳಿಸಲು ಉಲ್ಲೇಖ «1ರ ಪತ್ರದಲ್ಲಿ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. ಸದರಿ ಸಂಘವು ನೋಂದಣಿ ಸಂ. 30071/2009-10, ದಿನಾಂಕ : 29- 
08-2009 ರಂದು ನೋಂದಣಿಯಾಗಿರುತ್ತದೆ. ಸಂಘದ ಕಾರ್ಯವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆ ವ್ಯಾಪ್ತಿಯನ್ನು ಹೊಂದಿರುತ್ತದೆ. 

ದಿನಾಂಕ : 15-12-2013 ರಂದು ನಡೆದ ಸಂಘದ ಆಡಳಿತ ಮಂಡಳಿ ಸಭೆಯ ವಿಷಯ ಸಂಖ್ಯೆ : 02 ರಲ್ಲಿ ಸಂಘದ 
ಕಾರ್ಯಚಟುವಟಕೆಗಳನ್ನು ನಡೆಸಲು ಸಾಧ್ಯವಾಗದ ಕಾರಣ ಸಮಾಪನೆಗೊಳಿಸುವ ಬಗ್ಗೆ ಚರ್ಚಿಸಿ, ನಿರ್ಣಯ ಕೈಗೊಂಡಿರುತ್ತಾರೆ. ಹಾಗೂ ಸಂಘದ ಬೈಲಾ 
ಉದ್ದೇಶಗಳನ್ವಯ ಕಾರ್ಯನಿರ್ವಹಿಸಲು ಸಾಧ್ಯವಾಗದೆ ಇರುವುದು ಮತ್ತು ಈ ಸಂಘವನ್ನು ಮುನ್ನೆಡೆಸಿಕೊಂಡು ಹೋಗಲು ಯಾವುದೇ ಸದಸ್ಯರಲ್ಲಿ ಆಸಕ್ತಿ 
ಇಲ್ಲದೆ ಇರುವುದರಿಂದ ಸಂಘವನ್ನು ಸಮಾಪನೆಗೊಳಿಸಲು ತೀರ್ಮಾನಿಸಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 
ಶಿವಮೊಗ್ಗ ಉಪ ವಿಭಾಗ, ಶಿವಮೊಗ್ಗರವರು ಉಲ್ಲೇಖಿತ ಪತ್ರದಲ್ಲಿ ಸಮಾಪನೆಗೊಳಿಸಲು ಕೋರಿ ಈ ಕಛೇರಿಗೆ ಪ್ರಸ್ತಾವನೆಯನ್ನು ಶಿಫಾರಸ್ಸು ಮಾಡಿ 
ಸಲ್ಲಿಸಿರುತ್ತಾರೆ. ಸಂಘದ ಆಡಳಿತ ಮಂಡಳಿ ಸಭೆ ನಡವಳಿ, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಶಿವಮೊಗ್ಗ ಉಪವಿಭಾಗ, ಶಿವಮೊಗ್ಗರವರ 
ಶಿಫಾರಸಿನ ಮೇಲೆ ಸಂಘವು ಸ್ಥಗಿತವಾಗಿದೆ ಎಂದು ಪರಿಗಣಿಸಿ, ಈ ಸಹಕಾರ ಸಂಘವನ್ನು ಸಮಾಪನೆಗೊಳಿಸುವುದು ಸೂಕ್ತವೆಂದು ಅಭಿಪ್ರಾಯಿಸಿ, ಈ 
ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಆದೇಶ ಸಂಖ್ಯೆ : ಡಿಆರ್‌ಎಸ್‌ : ಎಲ್‌ಕ್ಯೂಡಿ/ಡಿಎಲ್‌ಎಸ್‌/ಸಿಆರ್‌-209/2013-14, ದಿನಾಂಕ : 29-03-2014 

ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72(5)ರನ್ವಯ ಮತ್ತು ಸರ್ಕಾರದ ಅಧಿಸೂಚನೆ ಸಂ. ಸಿಒ 139 ಸಿಎಲ್‌ಎಂ 2010 
ಬೆಂಗಳೂರು ದಿನಾಂಕ : 17-02-2011ರಲ್ಲಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ ಡಾ| ಸುನೀತಾ ಸಿದ್ರಾಮ್‌, ಕೆಸಿಎಸ್‌ ಸಹಕಾರ ಸಂಘಗಳ 
ಉಪನಿಬಂಧಕರು, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಆದ ನಾನು “ಹೊಂಗನಸು ಮಹಿಳಾ ವಿವಿದೋದ್ದೇಶ ಸಹಕಾರ ಸಂಘ ನಿ.” ಭದ್ರಾವತಿ ಈ ಸಂಘವನ್ನು 
ಸಮಾಪನೆಗೊಳಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73(1)ರಂತೆ ಶ್ರೀಮತಿ ಸುಮ ಎಸ್‌ ಸಹಕಾರ ಸಂಘಗಳ ನಿರೀಕ್ಷಕರು, ಸಹಕಾರ 
ಸಂಘಗಳ ಉಪನಿಬಂಧಕರ ಕಛೇರಿ, ಶಿವಮೊಗ್ಗ ಇವರನ್ನು ಸಮಾಪನಾಧಿಕಾರಿಯಾಗಿ ನೇಮಕ ಮಾಡಿರುತ್ತೇನೆ. 

ಸಮಾಪನಾಧಿಕಾರಿಗಳು ಕೂಡಲೇ ಸಂಘದ ಪ್ರಭಾರವನ್ನು ಪಡೆದು ಪ್ರಭಾರ ಪಟ್ಟಿಯ ಪ್ರತಿಯನ್ನು ಈ ಕಛೇರಿಗೆ ಸಲ್ಲಿಸತಕ್ಕದ್ದು. ಹಾಗೂ ಕರ್ನಾಟಕ 
ಸಹಕಾರ ಸಂಘಗಳ ಕಾಯಿದೆ 1959 ಕಲಂ 74 ಮತ್ತು ನಿಯಮಗಳು 1960ರ ನಿಯಮ 33 ರಂತೆ ಸಮಾಪನಾಧಿಕಾರಿಯ ಕರ್ತವ್ಯ ನಿರ್ವಹಿಸುವುದಲ್ಲದೆ, 
ಸಂಘದ ಇತ್ತೀಚಿನ ಲೆಕ್ಕ ತಪಾತಪಾ ವರದಿಯನ್ನಾಧರಿಸಿ, ಈ ಕಛೇರಿಯ ಅನುಮೋದನೆ ಪಡೆದು ಆಸ್ತಿ ಜವಾಬ್ದಾರಿಗಳನ್ನು ತ್ವರಿತವಾಗಿ ವಿಲೇವಾರಿ ಮಾಡಿ 
ಸಂಘದ ನೋಂದಣಿ ಕ್ರಮಾಂಕವನ್ನು ರದ್ದುಗೊಳಿಸಲು ಸೂಕ್ತ ಕ್ರಮಜರುಗಿಸುವುದು. 


ಈ ಆದೇಶವನ್ನು ನನ್ನ ಸ್ಪಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನಾಂಕ : 29-03-2014 ರಂದು ನೀಡಲಾಗಿದೆ. 
೧.೧. 264 ಡಾ| ಸುನೀತಾ ಸಿದ್ರಾಮ್‌ 
50-10 ಸಹಕಾರ ಸಂಘಗಳ ಉಪ ನಿಬಂಧಕರು, 
ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 


ಸಹಕಾರ ಸಂಘಗಳ ಉಪ ನಿಬಂಧಕರ ಕಛೇರಿ ಶಿವಮೊಗ್ಗ ಜಿಲ್ಲೆ, ಸಹಕಾರ ಭವನ ಶಿವಮೊಗ್ಗ 


ವಿಷಯ : ನಿಷ್ಠಿಯಗೊಂಡಿರುವ “ಅಲ್ಪಸಂಖ್ಯಾತರ ಮಹಿಳಾ ವಿವಿದೋದ್ದೇಶ ಸಹಕಾರ ಸಂಘ ನಿ” ಶಿವಮೊಗ್ಗ ಇದನ್ನು 
ಸಮಾಪನೆಗೊಳಿಸುವ ಬಗ್ಗೆ. 

ಉಲ್ಲೇಖ : 1. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಶಿವಮೊಗ್ಗ ಉಪವಿಭಾಗ, ಶಿವಮೊಗ್ಗ ಪತ್ರ ನಂ. ಸನಿಶಿ 

24/ಸಮಾಪನೆ/ಸಿಆರ್‌-/2013-14/864, ದಿನಾಂಕ : 05-11-2013, ಈ ಕಛೇರಿಗೆ ಸ್ವೀಕೃತಿ 


ದಿನಾಂಕ : 27-12-2013 ಮತ್ತು 27-03-2014. 

ಪ್ರಸ್ತಾವನೆ : 

ನಿಷ್ಠಿಯಗೊಂಡಿರುವ “ಅಲ್ಪಸಂಖ್ಯಾತರ ಮಹಿಳಾ ವಿವಿದೋದ್ದೇಶ ಸಹಕಾರ ಸಂಘ ನಿ” ಶಿವಮೊಗ್ಗ ಈ ಸಹಕಾರ ಸಂಘವನ್ನು 
ಸಮಾಪನೆಗೊಳಿಸಲು ಉಲ್ಲೇಖ (1ರ ಪತ್ರದಲ್ಲಿ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. ಸದರಿ ಸಂಘವು ನೋಂದಣಿ ಸಂ. 22217/1996-97, ದಿನಾಂಕ : 03- 
05-1996 ರಂದು ನೋಂದಣಿಯಾಗಿರುತ್ತದೆ. ಸಂಘದ ಕಾರ್ಯವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆ ವ್ಯಾಪ್ತಿಯನ್ನು ಹೊಂದಿರುತ್ತದೆ. 

ದಿನಾಂಕ : 16-08-2013 ರಂದು ನಡೆದ ಸಂಘದ ಆಡಳಿತ ಮಂಡಳಿ ಸಭೆಯ ವಿಷಯ ಸಂಖ್ಯೆ : 02 ರಲ್ಲಿ ಸಂಘದ 
ಕಾರ್ಯಚಟುವಟಿಕೆಗಳನ್ನು ನಡೆಸಲು ಸಾಧ್ಯವಾಗದ ಕಾರಣ ಸಮಾಪನೆಗೊಳಿಸುವ ಬಗ್ಗೆ ಚರ್ಚಿಸಿ, ನಿರ್ಣಯ ಕೈಗೊಂಡಿರುತ್ತಾರೆ. ಹಾಗೂ ಸಂಘದ ಬೈಲಾ 
ಉದ್ದೇಶಗಳನ್ವಯ ಕಾರ್ಯನಿರ್ವಹಿಸಲು ಸಾಧ್ಯವಾಗದೆ ಇರುವುದು ಮತ್ತು ಈ ಸಂಘವನ್ನು ಮುನ್ನೆಡೆಸಿಕೊಂಡು ಹೋಗಲು ಯಾವುದೇ ಸದಸ್ಯರಲ್ಲಿ ಆಸಕ್ತಿ 
ಇಲ್ಲದೆ ಇರುವುದರಿಂದ ಸಂಘವನ್ನು ಸಮಾಪನೆಗೊಳಿಸಲು ತೀರ್ಮಾನಿಸಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 
ಶಿವಮೊಗ್ಗ ಉಪ ವಿಭಾಗ, ಶಿವಮೊಗ್ಗರವರು ಉಲ್ಲೇಖಿತ ಪತ್ರದಲ್ಲಿ ಸಮಾಪನೆಗೊಳಿಸಲು ಕೋರಿ ಈ ಕಛೇರಿಗೆ ಪ್ರಸ್ತಾವನೆಯನ್ನು ಶಿಫಾರಸ್ಸು ಮಾಡಿ 
ಸಲ್ಲಿಸಿರುತ್ತಾರೆ. ಸಂಘದ ಆಡಳಿತ ಮಂಡಳಿ ಸಭೆ ನಡವಳಿ, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಶಿವಮೊಗ್ಗ ಉಪವಿಭಾಗ, ಶಿವಮೊಗ್ಗರವರ 
ಶಿಫಾರಸ್ಸಿನ ಮೇಲೆ ಸಂಘವು ಸ್ಥಗಿತವಾಗಿದೆ ಎಂದು ಪರಿಗಣಿಸಿ, ಈ ಸಹಕಾರ ಸಂಘವನ್ನು ಸಮಾಪನೆಗೊಳಿಸುವುದು ಸೂಕ್ತವೆಂದು ಅಭಿಪ್ರಾಯಿಸಿ, ಈ 
ಕೆಳಕಂಡಂತೆ ಆದೇಶ ಹೊರಡಿಸಿದೆ. 


೧೨೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೫, ೨೦೧೪ ಭಾಗ ೩ 





ಆದೇಶ ಸಂಖ್ಯೆ : ಡಿಆರ್‌ಎಸ್‌ : ಎಲ್‌ಕ್ಯೂಡಿ/ಡಿಎಲ್‌ಎಸ್‌/ಸಿಆರ್‌-210/2013-14, ದಿನಾಂಕ : 29-03-2014 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72(5)ರನ್ವಯ ಮತ್ತು ಸರ್ಕಾರದ ಅಧಿಸೂಚನೆ ಸಂ. ಸಿಒ 139 ಸಿಎಲ್‌ಎಂ 2010 
ಬೆಂಗಳೂರು ದಿನಾಂಕ : 17-02-2011ರಲ್ಲಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ ಡಾ| ಸುನೀತಾ ಸಿದ್ರಾಮ್‌, ಕೆಸಿಎಸ್‌ ಸಹಕಾರ ಸಂಘಗಳ 
ಉಪನಿಬಂಧಕರು, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. ಆದ ನಾನು “ಅಲ್ಪಸಂಖ್ಯಾತರ ಮಹಿಳಾ ವಿವಿದೋದ್ದೇಶ ಸಹಕಾರ ಸಂಘ ನಿ,” ಶಿವಮೊಗ್ಗ ಈ 
ಸಂಘವನ್ನು ಸಮಾಪನೆಗೊಳಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73(1ರಂತೆ ಶ್ರೀ ಟಿ.ಯು. ಮಲ್ಲೇಶನಾಯ್ಕ ದ್ವಿತೀಯ ದರ್ಜೆ 
ಸಹಾಯಕರು ಸಹಕಾರ ಸಂಘಗಳ ಉಪನಿಬಂಧಕರ ಕಛೇರಿ, ಶಿವಮೊಗ್ಗ ಇವರನ್ನು ಸಮಾಪನಾಧಿಕಾರಿಯಾಗಿ ನೇಮಕ ಮಾಡಿರುತ್ತೇನೆ. 
ಸಮಾಪನಾಧಿಕಾರಿಗಳು ಕೂಡಲೇ ಸಂಘದ ಪ್ರಭಾರವನ್ನು ಪಡೆದು ಪ್ರಭಾರ ಪಟ್ಟಿಯ ಪ್ರತಿಯನ್ನು ಈ ಕಛೇರಿಗೆ ಸಲ್ಲಿಸತಕ್ಕದ್ದು. ಹಾಗೂ ಕರ್ನಾಟಕ 
ಸಹಕಾರ ಸಂಘಗಳ ಕಾಯಿದೆ 1959 ಕಲಂ 74 ಮತ್ತು ನಿಯಮಗಳು 1960ರ ನಿಯಮ 33 ರಂತೆ ಸಮಾಪನಾಧಿಕಾರಿಯ ಕರ್ತವ್ಯ ನಿರ್ವಹಿಸುವುದಲ್ಲದೆ, 
ಸಂಘದ ಇತ್ತೀಚಿನ ಲೆಕ್ಕ ತಪಾಸಣಾ ವರದಿಯನ್ನಾಧರಿಸಿ, ಈ ಕಛೇರಿಯ ಅನುಮೋದನೆ ಪಡೆದು ಆಸ್ತಿ ಜವಾಬ್ದಾರಿಗಳನ್ನು ತ್ವರಿತವಾಗಿ ವಿಲೇವಾರಿ ಮಾಡಿ 
ಸಂಘದ ನೋಂದಣಿ ಕ್ರಮಾಂಕವನ್ನು ರದ್ದುಗೊಳಿಸಲು ಸೂಕ್ತ ಕ್ರಮಜರುಗಿಸುವುದು. 
ಈ ಆದೇಶವನ್ನು ನನ್ನ ಸ್ವಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ದಿನಾಂಕ : 29-03-2014 ರಂದು ನೀಡಲಾಗಿದೆ. 
೧.೧. 265 ಡಾ| ಸುನೀತಾ ಸಿದ್ರಾಮ್‌ 
50-10 ಸಹಕಾರ ಸಂಘಗಳ ಉಪ ನಿಬಂಧಕರು, 
ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಛೇರಿ ಶಿವಮೊಗ್ಗ ಜಿಲ್ಲೆ, ಸಹಕಾರ ಭವನ ಶಿವಮೊಗ್ಗ 


ವಿಷಯ : ಸಮಾಪನೆಯಲ್ಲಿರುವ “ತೋಟೊತ್ತನ್ನ ಬೆಳೆಗಳ ಸಂಸ್ಕರಣ ಮತ್ತು ಮಾರಾಟ ಸಹಕಾರ ಸಂಘ ನಿ.” ಕಲ್ಲಮನೆ 
ಸಾಗರ ತಾಲ್ಲೂಕು ಇದರ ನೋಂದಣಿ ಕ್ರಮಾಂಕ ರದ್ದುಪಡಿಸುವ ಬಗ್ಗೆ. 
ಉಲ್ಲೇಖ : 1 ಈ ಕಛೇರಿಯ ಆದೇಶ ಸಂಖ್ಯೆ ಡಿಆರ್‌ಎಸ್‌/ಎಲ್‌ಕ್ಕೂಡಿ/ಡಿಎಲ್‌ಎಸ್‌/ಸಿಆರ್‌-/2012-13, 


ದಿನಾಂಕ : 07-02-2014. 


2. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸಾಗರ ಉಪವಿಭಾಗ, ಸಾಗರರವರ ಪತ್ರ 
ನಂ. ಸನಿ-25/ಎಲ್‌ಕ್ಯೂಡಿ/ಸಿಆರ್‌-08/2013-14, ದಿನಾ೦ಕ : 22-03-2014. 
3. ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಒ 139 ಸಿಎಲ್‌ಎ೦ 2010, ದಿನಾಂಕ : 17-02-2011. 

ಪ್ರಸ್ತಾವನೆ : 

ಸಮಾಪನೆಯಲ್ಲಿರುವ “ತೋಟೊತ್ತನ್ನ ಬೆಳೆಗಳ ಸಂಸ್ಕರಣ ಮತ್ತು ಮಾರಾಟ ಸಹಕಾರ ಸಂಘ ನಿ.” ಕಲ್ಲಮನೆ ಸಾಗರ ತಾಲ್ಲೂಕು ಈ ಸಹಕಾರ 
ಸಂಘವು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಸಾಗರರವರ ಆದೇಶ ನಂ. 29607/2007-08 ದಿನಾಂಕ : 12-05-2008 ರಂದು 
ನೋಂದಣಿಯಾಗಿರುತ್ತದೆ. ಸಂಘದ ಕಾರ್ಯವ್ಯಾಪ್ತಿಯು ತಾಲ್ಲೂಕಿಗಿಂತ ಕಡಿಮೆ ವ್ಯಾಪ್ತಿಗೆ ಸೀಮಿತವಾಗಿರುತ್ತದೆ. ಸಹಕಾರ ಸಂಘವು ಉಪನಿಯಮಗಳ 
ಉದ್ದೇಶಗಳಿಗನುಗುಣವಾಗಿ ಕಾರ್ಯನಿರ್ವಹಿಸದೇ ಸ್ಥಗಿತಗೊಂಡ ಕಾರಣ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸಾಗರರವರ ಶಿಫಾರಸಿನ ಮೇರೆಗೆ 
ಉಲ್ಲೇಖ (1ರ ಈ ಕಛೇರಿಯ ಆದೇಶದಲ್ಲಿ ಈ ಸಂಘವನ್ನು ಸಮಾಪನೆಗೊಳಿಸಿ, ಶ್ರೀ ಬಿ. ಧರ್ಮಪ್ಪ, ದ್ವಿ.ದ.ಸ., ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರ ಕಛೇರಿ, ಸಾಗರ, ಇವರನ್ನು ಸಮಾಪನಾಧಿಕಾರಿಯಾಗಿ ನೇಮಿಸಲಾಗಿತ್ತು. ಸಮಾಪನಾಧಿಕಾರಿಯವರು ದಿನಾ೦ಕ : 12-02-2014ರಂದು ಪ್ರಭಾರ 
ಪಡೆದು ಸಮಾಪನಾ ಕಾರ್ಯಕ್ಕೆಗೊಂಡಿರುತ್ತಾರೆ. ದಿನಾಂಕ : 21-03-2014 ರಂದು ನಡೆದ ಸಮಾಪನಾಧಿಕಾರಿಯ ಅಂತಿಮ ಸಭೆಯಲ್ಲಿ ಈ ಕಛೇರಿಯ 
ಆದೇಶದಲ್ಲಿ ಪಡೆದ ಅನುಮೋದನೆಯಂತೆ ಸಂಘದ ಆಸ್ಥಿ-ಜವಾಬ್ದಾರಿಯನ್ನು ವಿಲೇವಾರಿ ಮಾಡಿ ಆಸ್ತಿ-ಜವಾಬ್ದಾರಿ ತಃಖ್ತೆಯನ್ನು ಶೂನ್ಯಗೊಳಿಸಿರುತ್ತಾರೆ. 
ಮತ್ತು ಸಂಘದ ನೋಂದಣಿ ಕ್ರಮಾಂಕವನ್ನು ರದ್ದುಪಡಿಸಲು ತೀರ್ಮಾನಿಸಿ, ಪ್ರಸ್ತಾವನೆಯನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸಾಗರರವರಿಗೆ 
ಸಲ್ಲಿಸಿರುತ್ತಾರೆ. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಸಾಗರರವರು ಸದರಿ ಪ್ರಸ್ತಾವನೆಯನ್ನು ಪರಿಶೀಲಿಸಿ, ನೋಂದಣಿ ಕ್ರಮಾಂಕವನ್ನು 
ರದ್ದುಪಡಿಸಲು ಉಲ್ಲೇಖ (2)ರ ಪತ್ರದಲ್ಲಿ ಶಿಫಾರಸ್ಸು ಮಾಡಿ ಪ್ರಸ್ತಾವನೆಯನ್ನು ಈ ಕಛೇರಿಗೆ ಸಲ್ಲಿಸಿರುತ್ತಾರೆ. 

ಸದರಿ ಪ್ರಸ್ತಾವನೆಯನ್ನು ಪರಿಶೀಲಿಸಲಾಗಿ, ದಿನಾಂಕ : 21-03-2014 ರಂದು ನಡೆದ ಸಮಾಪನಾಧಿಕಾರಿಯವರು ದಿನಾಂಕ : 31-03-201ಕ್ಕೆ 
ಇದ್ದಂತೆ ಸಂಘದ ಆಸ್ತಿ-ಜವಾಬ್ದಾರಿ ತಃಖ್ರೆಯಂತೆ ವಿಲೇವಾರಿ ಮಾಡಿ ನಡವಳಿ ಮಾಡಿರುತ್ತಾರೆ. ಹಾಗೂ ದಿನಾಂಕ 21-03-2014ಕ್ಕೆ ಇದ್ದಂತೆ ಆಸ್ತಿ- 
ಜವಾಬ್ದಾರಿಯನ್ನು ಶೂನ್ಯಗೊಳಿಸಿರುತ್ತಾರೆ. ದಿನಾಂಕ : 21-03-2014ರ ಸಮಾಪನಾಧಿಕಾರಿಯ ಅಂತಿಮ ಸಭೆಯ ನಿರ್ಣಯವನ್ನು ಅಂಗೀಕರಿಸಿ, ಸಹಕಾರ 
ಸಂಘದ ಆಸ್ತಿ-ಜವಾಬ್ದಾರಿಗಳು ಶೂನ್ಯಗೊಳಿಸಿರುವ ಮೇರೆಗೆ ಸಂಘವನ್ನು ಮುಂದುವರೆಸುವುದರಿಂದ ಈ ಸಹಕಾರ ಸಂಘದಿಂದ ಸದಸ್ಯರಿಗಾಗಲಿ, 
ಸಾರ್ವಜನಿಕರಿಗಾಗಲಿ ಯಾವುದೇ ಪ್ರಯೋಜನವಿಲ್ಲ ಎಂಬುದನ್ನು ಮನಗಂಡು ಈ ಸಂಘದ ನೋಂದಣಿ ಕ್ರಮಾಂಕವನ್ನು ರದ್ದುಪಡಿಸುವುದು ಸೂಕ್ತವೆಂದು 
ಪರಿಗಣಿಸಿ, ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 


ಆದೇಶ ಸಂಖ್ಯೆ ; ಡಿಆರ್‌ಎಸ್‌/ಎಲ್‌ಕ್ಯೂಡಿ/ಡಿಎಲ್‌ಎಸ್‌/ಸಿಆರ್‌-185/2013-14, ದಿನಾಂಕ : 26-03-2014. 


ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 75ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಒ 139 ಸಿಎಲ್‌ಎಂ 2010, 
ದಿನಾಂಕ : 17-02-2011 ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, ಡಾ| ಸುನೀತಾ ಸಿದ್ರಾಮ್‌, ಕೆಸಿಎಸ್‌ ಸಹಕಾರ ಸಂಘಗಳ ಉಪನಿಬಂಧಕರು, 
ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ, ಆದ ನಾನು ಸಮಾಪನೆಯಲ್ಲಿರುವ “ತೋಟೊತ್ಪನ್ನ ಬೆಳೆಗಳ ಸಂಸ್ಕರಣ ಮತ್ತು ಮಾರಾಟ ಸಹಕಾರ ಸಂಘ ನಿ.” ಕಲ್ಲಮನೆ 
ಸಾಗರ ತಾಲ್ಲೂಕು ಈ ಸಹಕಾರ ಸಂಘದ ನೋಂದಣಿ ನಂ. 29607/2007-08, ದಿನಾಂಕ : 12-05-2008ನ್ನು ಕೂಡಲೇ ಜಾರಿಗೆ ಬರುವಂತೆ 
ರದ್ದುಪಡಿಸಿ, ಆದೇಶ ಹೊರಡಿಸಿರುತ್ತೇನೆ. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೫, ೨೦೧೪ ೧೨೧೩ 





ಈ ಆದೇಶದ ದಿನಾಂಕದಿಂದ ಸಂಘವು ಸಂಪೂರ್ಣವಾಗಿ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡು ವಿಸರ್ಜಿತವಾಗಿದೆ ಎಂದು ಪರಿಗಣಿಸತಕ್ಕದ್ದು. ಈ 
ಸಹಕಾರ ಸಂಘಕ್ಕೆ ಸಂಬಂಧಿಸಿದ ದಾಖಲಾತಿಗಳನ್ನು ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960ರ ನಿಯಮ 33 ರನ್ವಯ 3 ವರ್ಷಗಳ ಕಾಲ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸಾಗರ ಉಪ ವಿಭಾಗ, ಸಾಗರ ಇವರ ಕಾರ್ಯಾಲಯದಲ್ಲಿ ಕಾಯ್ದಿರಿಸತಕ್ಕದ್ದು. 


ಈ ಆದೇಶವನ್ನು ನನ್ನ ಸಹಿ ಮತ್ತು ಈ ಕಛೇರಿ ಮೊಹರಿನೊಂದಿಗೆ ದಿನಾಂಕ : 26-03-2014 ರಂದು ನೀಡಲಾಗಿದೆ. 
೧.೧. 266 ಡಾ| ಸುನೀತಾ ಸಿದ್ರಾಮ್‌ 
50-10 ಸಹಕಾರ ಸಂಘಗಳ ಉಪ ನಿಬಂಧಕರು, 

ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಛೇರಿ ಶಿವಮೊಗ್ಗ ಜಿಲ್ಲೆ, ಸಹಕಾರ ಭವನ ಶಿವಮೊಗ್ಗ 
ವಿಷಯ : ಸಮಾಪನೆಯಲ್ಲಿರುವ “ಸರ್ಕಾರಿ ನೌಕರರ ಪತ್ತಿನ ಸಹಕಾರ ಸಂಘ ನಿ,” ಆನವಟ್ಟಿ ಸೊರಬ ತಾಲ್ಲೂಕು ಇದರ 
ನೋಂದಣಿ ಕ್ರಮಾಂಕ ರದ್ದುಪಡಿಸುವ ಬಗ್ಗೆ. 
ಉಲ್ಲೇಖ : 1 ಈ ಕಛೇರಿಯ ಆದೇಶ ಸಂಖ್ಯೆ ಕ ಡಿಆರ್‌ಎಸ್‌/ಎಲ್‌ಕ್ಯೂಡಿ/ಡಿಎಲ್‌ಎಸ್‌/ಸಿಆರ್‌-23/2012-13, 
ದಿನಾಂಕ : 20-09-2013. 


2. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸಾಗರ ಉಪವಿಭಾಗ, ಸಾಗರರವರ ಪತ್ರ 
ನಂ. ಸನಿ-25/ಎಲ್‌ಕ್ಯೂಡಿ/ಸಿಆರ್‌- /2013-14, ದಿನಾ೦ಕ : 28-03-2014. 

3. ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಒ 139 ಸಿಎಲ್‌ಎ೦ 2010, ದಿನಾಂಕ : 17-02-2011. 

ಪ್ರಸ್ತಾವನೆ : 
ಸಮಾಪನೆಯಲ್ಲಿರುವ “ಸರ್ಕಾರಿ ನೌಕರರ ಪತ್ತಿನ ಸಹಕಾರ ಸಂಘ ನಿ” ಆನವಟ್ಟಿ ಸೊರಬ ತಾಲ್ಲೂಕು ಈ ಸಹಕಾರ ಸಂಘವು ಸಹಕಾರ 

ಸಂಘಗಳ ಸಹಾಯಕ ನಿಬಂಧಕರು ಸಾಗರರವರ ಆದೇಶ ನಂ. 16305/1990-91, ದಿನಾಂಕ : 11-01-1991 ರಂದು ನೋಂದಣಿಯಾಗಿರುತ್ತದೆ. ಸಂಘದ 
ಕಾರ್ಯವ್ಯಾಪ್ತಿಯು ತಾಲ್ಲೂಕಿಗಿಂತ ಕಡಿಮೆ ವ್ಯಾಪ್ತಿಗೆ ಸೀಮಿತವಾಗಿರುತ್ತದೆ. ಸಹಕಾರ ಸಂಘವು ಉಪನಿಯಮಗಳ ಉದ್ದೇಶಗಳಿಗನುಗುಣವಾಗಿ 
ಕಾರ್ಯನಿರ್ವಹಿಸದೇ ಸ್ಥಗಿತಗೊಂಡ ಕಾರಣ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸಾಗರರವರ ಶಿಫಾರಸ್ಸಿನ ಮೇರೆಗೆ ಉಲ್ಲೇಖ (0ರ ಈ 
ಕಛೇರಿಯ ಆದೇಶದಲ್ಲಿ ಈ ಸಂಘವನ್ನು ಸಮಾಪನೆಗೊಳಿಸಿ, ಸಹಕಾರ ಅಭಿವೃದ್ಧಿ ಅಧಿಕಾರಿ ಸೊರಬ ತಾಲ್ಲೂಕು, ಸೊರಬ ಇವರನ್ನು 
ಸಮಾಪನಾಧಿಕಾರಿಯಾಗಿ ನೇಮಿಸಲಾಗಿತ್ತು. ಸಮಾಪನಾಧಿಕಾರಿಯವರು ದಿನಾಂಕ : 28-10-2013ರಂದು ಪ್ರಭಾರ ಪಡೆದು ಸಮಾಪನಾ 
ಕಾರ್ಯಕ್ಕೆಗೊಂಡಿರುತ್ತಾರೆ. ದಿನಾಂಕ : 28-03-2014 ರಂದು ನಡೆದ ಸಮಾಪನಾಧಿಕಾರಿಯ ಅಂತಿಮ ಸಭೆಯಲ್ಲಿ ಈ ಕಛೇರಿಯ ಆದೇಶದಲ್ಲಿ ಪಡೆದ 
ಅನುಮೋದನೆಯಂತೆ ಸಂಘದ ಆಸ್ತಿ-ಜವಾಬ್ದಾರಿಯನ್ನು ವಿಲೇವಾರಿ ಮಾಡಿ ಆಸ್ತಿ-ಜವಾಬ್ದಾರಿ ತಃಖ್ತೆಯನ್ನು ಶೂನ್ಯಗೊಳಿಸಿರುತ್ತಾರೆ. ಮತ್ತು ಸಂಘದ 
ನೋಂದಣಿ ಕ್ರಮಾಂಕವನ್ನು ರದ್ದುಪಡಿಸಲು ತೀರ್ಮಾನಿಸಿ, ಪ್ರಸ್ತಾವನೆಯನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸಾಗರರವರಿಗೆ ಸಲ್ಲಿಸಿರುತ್ತಾರೆ. 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಸಾಗರರವರು ಸದರಿ ಪ್ರಸ್ತಾವನೆಯನ್ನು ಪರಿಶೀಲಿಸಿ, ನೋಂದಣಿ ಕ್ರಮಾಂಕವನ್ನು ರದ್ದುಪಡಿಸಲು ಉಲ್ಲೇಖ 


(2)ರ ಪತ್ರದಲ್ಲಿ ಶಿಫಾರಸ್ಸು ಮಾಡಿ ಪ್ರಸ್ತಾವನೆಯನ್ನು ಈ ಕಛೇರಿಗೆ ಸಲ್ಲಿಸಿರುತ್ತಾರೆ. 

ಸದರಿ ಪ್ರಸ್ತಾವನೆಯನ್ನು ಪರಿಶೀಲಿಸಲಾಗಿ, ದಿನಾಂಕ : 28-03-2014 ರಂದು ನಡೆದ ಸಮಾಪನಾಧಿಕಾರಿ ಸಭೆಯಲ್ಲಿ ದಿನಾಂಕ 
31-03-2011ಕ್ಕೆ ಇದ್ದಂತೆ ಸಂಘದ ಆಸ್ತಿ-ಜವಾಬ್ದಾರಿ ತಃಖ್ತೆಯಂತೆ ವಿಲೇವಾರಿ ಮಾಡಿ ನಡವಳಿ ಮಾಡಿರುತ್ತಾರೆ. ಹಾಗೂ ದಿನಾಂಕ 28-03-2014ಕ್ಕೆ ಇದ್ದತೆ 
ಆಸ್ತಿ-ಜವಾಬ್ದಾರಿಯನ್ನು ಶೂನ್ಯಗೊಳಿಸಿರುತ್ತಾರೆ. ದಿನಾಂಕ : 28-03-2014ರ ಸಮಾಪನಾಧಿಕಾರಿಯ ಅಂತಿಮ ಸಭೆಯ ನಿರ್ಣಯವನ್ನು ಅಂಗೀಕರಿಸಿ, 
ಸಹಕಾರ ಸಂಘದ ಆಸ್ತಿ-ಜವಾಬ್ದಾರಿಗಳು ಶೂನ್ಯಗೊಳಿಸಿರುವ ಮೇರೆಗೆ ಸಂಘವನ್ನು ಮುಂದುವರೆಸುವುದರಿಂದ ಈ ಸಹಕಾರ ಸಂಘದಿಂದ ಸದಸ್ಯರಿಗಾಗಲಿ, 
ಸಾರ್ವಜನಿಕರಿಗಾಗಲಿ ಯಾವುದೇ ಪ್ರಯೋಜನವಿಲ್ಲ ಎಂಬುದನ್ನು ಮನಗಂಡು ಈ ಸಂಘದ ನೋಂದಣಿ ಕ್ರಮಾಂಕವನ್ನು ರದ್ದುಪಡಿಸುವುದು ಸೂಕ್ತವೆಂದು 
ಪರಿಗಣಿಸಿ, ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 


ಆದೇಶ ಸಂಖ್ಯೆ ; ಡಿಆರ್‌ಎಸ್‌/ಎಲ್‌ಕ್ಯೂಡಿ/ಡಿಎಲ್‌ಎಸ್‌/ಸಿಆರ್‌-23/2013-14, ದಿನಾಂಕ : 29-03-2014. 

ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 75ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಒ 139 ಸಿಎಲ್‌ಎಂ 2010, 
ದಿನಾಂಕ : 17-02-2011 ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, ಡಾ| ಸುನೀತಾ ಸಿದ್ರಾಮ್‌, ಕೆಸಿಎಸ್‌ ಸಹಕಾರ ಸಂಘಗಳ ಉಪನಿಬಂಧಕರು, 
ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ, ಆದ ನಾನು ಸಮಾಪನೆಯಲ್ಲಿರುವ “ಸರ್ಕಾರಿ ನೌಕರರ ಪತ್ತಿನ ಸಹಕಾರ ಸಂಘ ನಿ” ಆನವಟ್ಟಿ ಸೊರಬ ತಾಲ್ಲೂಕು ಈ 
ಸಹಕಾರ ಸಂಘದ ನೋಂದಣಿ ನಂ. 16305/1990-91, ದಿನಾಂಕ : 11-01-1991ನ್ನು ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿ, ಆದೇಶ 
ಹೊರಡಿಸಿರುತ್ತೇನೆ. 

ಈ ಆದೇಶದ ದಿನಾಂಕದಿಂದ ಸಂಘವು ಸಂಪೂರ್ಣವಾಗಿ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡು ವಿಸರ್ಜಿತವಾಗಿದೆ ಎಂದು ಪರಿಗಣಿಸತಕ್ಕದ್ದು. ಈ 
ಸಹಕಾರ ಸಂಘಕ್ಕೆ ಸಂಬಂಧಿಸಿದ ದಾಖಲಾತಿಗಳನ್ನು ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960ರ ನಿಯಮ 33 ರನ್ವಯ 3 ವರ್ಷಗಳ ಕಾಲ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸಾಗರ ಉಪ ವಿಭಾಗ, ಸಾಗರ ಇವರ ಕಾರ್ಯಾಲಯದಲ್ಲಿ ಕಾಯ್ದಿರಿಸತಕ್ಕದ್ದು. 

ಈ ಆದೇಶವನ್ನು ನನ್ನ ಸಹಿ ಮತ್ತು ಈ ಕಛೇರಿ ಮೊಹರಿನೊಂದಿಗೆ ದಿನಾಂಕ : 29-03-2014 ರಂದು ನೀಡಲಾಗಿದೆ. 

೧.೧. 267 ಡಾ| ಸುನೀತಾ ಸಿದ್ರಾಮ್‌ 
50-10 ಸಹಕಾರ ಸಂಘಗಳ ಉಪ ನಿಬಂಧಕರು, 


ಶಿವಮೊಗ್ಗ ಜಿಲ್ಲೆ. ಶಿವಮೊಗ್ಗ. 
[a ೧೧೨ (ಸ 


೧೨೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೫, ೨೦೧೪ ಭಾಗ ೩ 





ಸಹಕಾರ ಸಂಘಗಳ ಉಪ ನಿಬಂಧಕರ ಕಛೇರಿ ಶಿವಮೊಗ್ಗ ಜಿಲ್ಲೆ, ಸಹಕಾರ ಭವನ ಶಿವಮೊಗ್ಗ 


ವಿಷಯ : ಸಮಾಪನೆಯಲ್ಲಿರುವ “ಗ್ರಾಮಾಂತರ ಮಹಿಳಾ ವಿವಿದೋದ್ದೇಶ ಸಹಕಾರ ಸಂಘ ನಿ.” ಹೊಸಮನೆ ಶಿವಮೊಗ್ಗ 
ಇದರ ನೋಂದಣಿ ಕ್ರಮಾಂಕ ರದ್ದುಪಡಿಸುವ ಬಗ್ಗೆ. 
ಉಲ್ಲೇಖ : 1 ಈ ಕಛೇರಿಯ ಆದೇಶ ಸಂಖ್ಯೆ ಕ ಡಿಆರ್‌ಎಸ್‌/ಎಲ್‌ಕ್ಯೂಡಿ/ಡಿಎಲ್‌ಎಸ್‌/ಸಿಆರ್‌-03/2013-14, 
ದಿನಾಂಕ : 04-07-2013 ಮತ್ತು ದಿನಾಂಕ : 30-11-2013. 
2. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಶಿವಮೊಗ್ಗ ಉಪವಿಭಾಗ, ಶಿವಮೊಗ್ಗ ರವರ ಪತ್ರ 
ನಂ. ಸನಿಶಿ-24/ಸಮಾಪನೆ/ಸಿಆರ್‌- /2013-14, ದಿನಾಂಕ : 29-03-2014. 
3. ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಒ 139 ಸಿಎಲ್‌ಎ೦ 2010, ದಿನಾಂಕ : 17-02-2011. 
ಪ್ರಸ್ತಾವನೆ : 
ಸಮಾಪನೆಯಲ್ಲಿರುವ “ಗ್ರಾಮಾಂತರ ಮಹಿಳಾ ವಿವಿದೋದ್ದೇಶ ಸಹಕಾರ ಸಂಘ ನಿ.” ಹೊಸಮನೆ ಶಿವಮೊಗ್ಗ ಈ ಸಹಕಾರ ಸಂಘವು ಸಹಕಾರ 
ಸಂಘಗಳ ಸಹಾಯಕ ನಿಬಂಧಕರು ಶಿವಮೊಗ್ಗರವರ ಆದೇಶ ನಂ. 23518/1997-98, ದಿನಾಂಕ : 10-04-1997 ರಂದು ನೋಂದಣಿಯಾಗಿರುತ್ತದೆ. 
ಸಂಘದ ಕಾರ್ಯವ್ಯಾಪ್ತಿಯು ತಾಲ್ಲೂಕಿಗಿಂತ ಕಡಿಮೆ ವ್ಯಾಪಿಗೆ ಸೀಮಿತವಾಗಿರುತ್ತದೆ. ಸಹಕಾರ ಸಂಘವು ಉಪನಿಯಮಗಳ ಉದ್ದೇಶಗಳಿಗನುಗುಣವಾಗಿ 
ಕಾರ್ಯನಿರ್ವಹಿಸದೇ ಸ್ಥಗಿತಗೊಂಡ ಕಾರಣ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸಾಗರರವರ ಶಿಫಾರಸ್ಸಿನ ಮೇರೆಗೆ ಉಲ್ಲೇಖ (0ರ ಈ 
ಕಛೇರಿಯ ಆದೇಶದಲ್ಲಿ ಈ ಸಂಘವನ್ನು ಸಮಾಪನೆಗೊಳಿಸಿ, ಶ್ರೀಮತಿ ಮಮತಾ ಎನ್‌ ಸಹಕಾರ ಸಂಘಗಳ ನಿರೀಕ್ಷಕರು ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರ ಕಛೇರಿ, ಶಿವಮೊಗ್ಗ ಇವರನ್ನು ಸಮಾಪನಾಧಿಕಾರಿಯಾಗಿ ನೇಮಿಸಲಾಗಿತ್ತು. ಸಮಾಪನಾಧಿಕಾರಿಯವರು ದಿನಾಂಕ : 30-12-2013 ರಂದು 
ಪ್ರಭಾರ ಪಡೆದು ಸಮಾಪನಾ ಕಾರ್ಯಕೈಗೊಂಡಿರುತ್ತಾರೆ. ದಿನಾಂಕ : 28-03-2014 ರಂದು ನಡೆದ ಸಮಾಪನಾಧಿಕಾರಿಯ ಅಂತಿಮ ಸಭೆಯಲ್ಲಿ ಈ 
ಕಛೇರಿಯ ಆದೇಶದಲ್ಲಿ ಪಡೆದ ಅನುಮೋದನೆಯಂತೆ ಸಂಘದ ಆಸ್ತಿ-ಜವಾಬ್ದಾರಿಯನ್ನು ವಿಲೇವಾರಿ ಮಾಡಿ ಆಸ್ತಿ-ಇಜವಾಬ್ದಾರಿ ತಃಖ್ತೆಯನ್ನು 
ಶೂನ್ಯಗೊಳಿಸಿರುತ್ತಾರೆ. ಮತ್ತು ಸಂಘದ ನೋಂದಣಿ ಕ್ರಮಾಂಕವನ್ನು ರದ್ದುಪಡಿಸಲು ತೀರ್ಮಾನಿಸಿ, ಪ್ರಸ್ತಾವನೆಯನ್ನು ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರು, ಶಿವಮೊಗ್ಗರವರಿಗೆ ಸಲ್ಲಿಸಿರುತ್ತಾರೆ. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಶಿವಮೊಗ್ಗರವರು ಸದರಿ ಪ್ರಸ್ತಾವನೆಯನ್ನು ಪರಿಶೀಲಿಸಿ, 
ನೋಂದಣಿ ಕ್ರಮಾಂಕವನ್ನು ರದ್ದುಪಡಿಸಲು ಉಲ್ಲೇಖ (2)ರ ಪತ್ರದಲ್ಲಿ ಶಿಫಾರಸ್ಸು ಮಾಡಿ ಪ್ರಸ್ತಾವನೆಯನ್ನು ಈ ಕಛೇರಿಗೆ ಸಲ್ಲಿಸಿರುತ್ತಾರೆ. 
ಸದರಿ ಪ್ರಸ್ತಾವನೆಯನ್ನು ಪರಿಶೀಲಿಸಲಾಗಿ, ದಿನಾಂಕ : 28-03-2014 ರಂದು ನಡೆದ ಸಮಾಪನಾಧಿಕಾರಿಯವರು ದಿನಾಂಕ : 31-03-2011ಕ್ಕೆ 
ಇದ್ದಂತೆ ಸಂಘದ ಆಸ್ತಿ-ಜವಾಬ್ದಾರಿ ತಃಖ್ತೆಯಂತೆ ವಿಲೇವಾರಿ ಮಾಡಿ ನಡವಳಿ ಮಾಡಿರುತ್ತಾರೆ. ಹಾಗೂ ದಿನಾಂಕ 28-03-2014ಕ್ಕೆ ಇದ್ದಂತೆ ಆಸ್ತಿ- 
ಜವಾಬ್ದಾರಿಯನ್ನು ಶೂನ್ಯಗೊಳಿಸಿರುತ್ತಾರೆ. ದಿನಾಂಕ : 28-03-2014ರ ಸಮಾಪನಾಧಿಕಾರಿಯ ಅಂತಿಮ ಸಭೆಯ ನಿರ್ಣಯವನ್ನು ಅಂಗೀಕರಿಸಿ, ಸಹಕಾರ 
ಸಂಘದ ಆಸ್ತಿ-ಜವಾಬ್ದಾರಿಗಳು ಶೂನ್ಯಗೊಳಿಸಿರುವ ಮೇರೆಗೆ ಸಂಘವನ್ನು ಮುಂದುವರೆಸುವುದರಿಂದ ಈ ಸಹಕಾರ ಸಂಘದಿಂದ ಸದಸ್ಯರಿಗಾಗಲಿ, 
ಸಾರ್ವಜನಿಕರಿಗಾಗಲಿ ಯಾವುದೇ ಪ್ರಯೋಜನವಿಲ್ಲ ಎಂಬುದನ್ನು ಮನಗಂಡು ಈ ಸಂಘದ ನೋಂದಣಿ ಕ್ರಮಾಂಕವನ್ನು ರದ್ದುಪಡಿಸುವುದು ಸೂಕ್ತವೆಂದು 
ಪರಿಗಣಿಸಿ, ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 


ಆದೇಶ ಸಂಖ್ಯೆ ಕ್ವ ಡಿಆರ್‌ಎಸ್‌/ಎಲ್‌ಕ್ಯೂಡಿ/ಡಿಎಲ್‌ಎಸ್‌/ಸಿಆರ್‌-03/2013-14, ದಿನಾಂಕ : 29-03-2014. 


ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 75ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಒ 139 ಸಿಎಲ್‌ಎಂ 2010, 
ದಿನಾಂಕ : 17-02-2011 ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, ಡಾ| ಸುನೀತಾ ಸಿದ್ರಾಮ್‌, ಕೆಸಿಎಸ್‌ ಸಹಕಾರ ಸಂಘಗಳ ಉಪನಿಬಂಧಕರು, 
ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ, ಆದ ನಾನು ಸಮಾಪನೆಯಲ್ಲಿರುವ “ಗ್ರಾಮಾ೦ತರ ಮಹಿಳಾ ವಿವಿದೋದ್ದೇಶ ಸಹಕಾರ ಸಂಘ ನಿ.” ಹೊಸಮನೆ ಶಿವಮೊಗ್ಗ 
ಈ ಸಹಕಾರ ಸಂಘದ ನೋಂದಣಿ ನಂ. 23518/1997-98, ದಿನಾಂಕ : 10-04-1997ನ್ನು ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿ, ಆದೇಶ 
ಹೊರಡಿಸಿರುತ್ತೇನೆ. 

ಈ ಆದೇಶದ ದಿನಾಂಕದಿಂದ ಸಂಘವು ಸಂಪೂರ್ಣವಾಗಿ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡು ವಿಸರ್ಜಿತವಾಗಿದೆ ಎಂದು ಪರಿಗಣಿಸತಕ್ಕದ್ದು. ಈ 
ಸಹಕಾರ ಸಂಘಕ್ಕೆ ಸಂಬಂಧಿಸಿದ ದಾಖಲಾತಿಗಳನ್ನು ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960ರ ನಿಯಮ 33 ರನ್ವಯ 3 ವರ್ಷಗಳ ಕಾಲ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸಾಗರ ಉಪ ವಿಭಾಗ, ಸಾಗರ ಇವರ ಕಾರ್ಯಾಲಯದಲ್ಲಿ ಕಾಯ್ದಿರಿಸತಕ್ಕದ್ದು. 

ಈ ಆದೇಶವನ್ನು ನನ್ನ ಸಹಿ ಮತ್ತು ಕಛೇರಿ ಮೊಹರಿನೊಂದಿಗೆ ದಿನಾ೦ಕ : 29-03-2014 ರಂದು ನೀಡಲಾಗಿದೆ. 

೧.೧. 268 ಡಾ| ಸುನೀತಾ ಸಿದ್ರಾಮ್‌ 
50-10 ಸಹಕಾರ ಸಂಘಗಳ ಉಪ ನಿಬಂಧಕರು, 
ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೫, ೨೦೧೪ ೧೨೧೫ 





ಸಹಕಾರ ಸಂಘಗಳ ಉಪ ನಿಬಂಧಕರ ಕಛೇರಿ ಶಿವಮೊಗ್ಗ ಜಿಲ್ಲೆ. ಸಹಕಾರ ಭವನ ಶಿವಮೊಗ್ಗ 
ವಿಷಯ : ಸಮಾಪನೆಯಲ್ಲಿರುವ “ಆಶ್ರಯ ಮಹಿಳಾ ವಿವಿದೋದ್ದೇಶ ಸಹಕಾರ ಸಂಘ ನಿ.” ಭದ್ರಾವತಿ ಇದರ ನೋಂದಣಿ 
ಕ್ರಮಾಂಕ ರದ್ದುಪಡಿಸುವ ಬಗ್ಗೆ. 
ಉಲ್ಲೇಖ : 1 ಈ ಕಛೇರಿಯ ಆದೇಶ ಸಂಖ್ಯೆ ಕ ಡಿಆರ್‌ಎಸ್‌/ಎಲ್‌ಕ್ಯೂಡಿ/ಡಿಎಲ್‌ಎಸ್‌/ಸಿಆರ್‌-30/2013-14, 
ದಿನಾಂಕ : 20-09-2013. 
2. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಶಿವಮೊಗ್ಗ ಉಪವಿಭಾಗ, ಶಿವಮೊಗ್ಗ ರವರ ಪತ್ರ 
ನಂ. ಸನಿಶಿ-24/ಸಮಾಪನೆ/ಸಿಆರ್‌- /2013-14, ದಿನಾಂಕ : 29-03-2014. 
3. ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಒ 139 ಸಿಎಲ್‌ಎ೦ 2010, ದಿನಾಂಕ : 17-02-2011. 
ಪ್ರಸ್ತಾವನೆ : 
ಸಮಾಪನೆಯಲ್ಲಿರುವ “ಆಶ್ರಯ ಮಹಿಳಾ ವಿವಿದೋದ್ದೇಶ ಸಹಕಾರ ಸಂಘ ನಿ” ಭದ್ರಾವತಿ ಈ ಸಹಕಾರ ಸಂಘವು ಸಹಕಾರ ಸಂಘಗಳ 
ಸಹಾಯಕ ನಿಬಂಧಕರು ಶಿವಮೊಗ್ಗರವರ ಆದೇಶ ನಂ. 25297/1999-2000, ದಿನಾಂಕ : 21-03-2000 ರಂದು ನೋಂದಣಿಯಾಗಿರುತ್ತದೆ. ಸಂಘದ 
ಕಾರ್ಯವ್ಯಾಪ್ತಿಯು ತಾಲ್ಲೂಕಿಗಿಂತ ಕಡಿಮೆ ವ್ಯಾಪ್ತಿಗೆ ಸೀಮಿತವಾಗಿರುತ್ತದೆ. ಸಹಕಾರ ಸಂಘವು ಉಪನಿಯಮಗಳ ಉದ್ದೇಶಗಳಿಗನುಗುಣವಾಗಿ 
ಕಾರ್ಯನಿರ್ವಹಿಸದೇ ಸ್ಥಗಿತಗೊಂಡ ಕಾರಣ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸಾಗರರವರ ಶಿಫಾರಸ್ಸಿನ ಮೇರೆಗೆ ಉಲ್ಲೇಖ (0ರ ಈ 
ಕಛೇರಿಯ ಆದೇಶದಲ್ಲಿ ಈ ಸಂಘವನ್ನು ಸಮಾಪನೆಗೊಳಿಸಿ, ಶ್ರೀಮತಿ ಸುಮ ಎಸ್‌. ಸಹಕಾರ ಸಂಘಗಳ ನಿರೀಕ್ಷಕರು ಸಹಕಾರ ಸಂಘಗಳ ಉಪನಿಬಂಧಕರ 
ಕಛೇರಿ, ಶಿವಮೊಗ್ಗ ಇವರನ್ನು ಸಮಾಪನಾಧಿಕಾರಿಯಾಗಿ ನೇಮಿಸಲಾಗಿತ್ತು ಸಮಾಪನಾಧಿಕಾರಿಯವರು ದಿನಾಂಕ : 29-11-2013ರಂದು ಪ್ರಭಾರ ಪಡೆದು 
ಸಮಾಪನಾ ಕಾರ್ಯಕ್ಕೆಗೊಂಡಿರುತ್ತಾರೆ. ದಿನಾಂಕ : 28-03-2014 ರಂದು ನಡೆದ ಸಮಾಪನಾಧಿಕಾರಿಯ ಅಂತಿಮ ಸಭೆಯಲ್ಲಿ ಈ ಕಛೇರಿಯ ಆದೇಶದಲ್ಲಿ 
ಪಡೆದ ಅನುಮೋದನೆಯಂತೆ ಸಂಘದ ಆಸ್ಥಿ-ಜವಾಬ್ದಾರಿಯನ್ನು ವಿಲೇವಾರಿ ಮಾಡಿ ಆಸ್ತಿ-ಜವಾಬ್ದಾರಿ ತಃಖ್ತೆಯನ್ನು ಶೂನ್ಯಗೊಳಿಸಿರುತ್ತಾರೆ. ಮತ್ತು ಸಂಘದ 
ನೋಂದಣಿ ಕ್ರಮಾಂಕವನ್ನು ರದ್ದುಪಡಿಸಲು ತೀರ್ಮಾನಿಸಿ, ಪ್ರಸ್ತಾವನೆಯನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಶಿವಮೊಗ್ಗರವರಿಗೆ 
ಸಲ್ಲಿಸಿರುತ್ತಾರೆ. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಶಿವಮೊಗ್ಗರವರು ಸದರಿ ಪ್ರಸ್ತಾವನೆಯನ್ನು ಪರಿಶೀಲಿಸಿ, ನೋಂದಣಿ ಕ್ರಮಾಂಕವನ್ನು 
ರದ್ದುಪಡಿಸಲು ಉಲ್ಲೇಖ (2)ರ ಪತ್ರದಲ್ಲಿ ಶಿಫಾರಸ್ಸು ಮಾಡಿ ಪ್ರಸ್ತಾವನೆಯನ್ನು ಈ ಕಛೇರಿಗೆ ಸಲ್ಲಿಸಿರುತ್ತಾರೆ. 
ಸದರಿ ಪ್ರಸ್ತಾವನೆಯನ್ನು ಪರಿಶೀಲಿಸಲಾಗಿ, ದಿನಾಂಕ : 28-03-2014 ರಂದು ನಡೆದ ಸಮಾಪನಾಧಿಕಾರಿಯವರು ದಿನಾಂಕ 
31-03-2011ಕ್ಕೆ ಇದ್ದಂತೆ ಸಂಘದ ಆಸ್ಮಿ-ಇಜವಾಬ್ದಾರಿ ತಃಖ್ತೆಯಂತೆ ವಿಲೇವಾರಿ ಮಾಡಿ ನಡವಳಿ ಮಾಡಿರುತ್ತಾರೆ. ಹಾಗೂ ದಿನಾಂಕ 28-03-2014ಕ್ಕೆ 
ಇದ್ದಂತೆ ಆಸ್ತಿ-ಜವಾಬ್ದಾರಿಯನ್ನು ಶೂನ್ಯಗೊಳಿಸಿರುತ್ತಾರೆ. ದಿನಾಂಕ : 28-03-2014ರ ಸಮಾಪನಾಧಿಕಾರಿಯ ಅಂತಿಮ ಸಭೆಯ ನಿರ್ಣಯವನ್ನು 
ಅಂಗೀಕರಿಸಿ, ಸಹಕಾರ ಸಂಘದ ಆಸ್ತಿ-ಜವಾಬ್ದಾರಿಗಳು ಶೂನ್ಯಗೊಳಿಸಿರುವ ಮೇರೆಗೆ ಸಂಘವನ್ನು ಮುಂದುವರೆಸುವುದರಿಂದ ಈ ಸಹಕಾರ ಸಂಘದಿಂದ 
ಸದಸ್ಯರಿಗಾಗಲಿ, ಸಾರ್ವಜನಿಕರಿಗಾಗಲಿ ಯಾವುದೇ ಪ್ರಯೋಜನವಿಲ್ಲ ಎಂಬುದನ್ನು ಮನಗಂಡು ಈ ಸಂಘದ ನೋಂದಣಿ ಕ್ರಮಾಂಕವನ್ನು 
ರದ್ದುಪಡಿಸುವುದು ಸೂಕ್ತವೆಂದು ಪರಿಗಣಿಸಿ, ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 


ಆದೇಶ ಸಂಖ್ಯೆ ಕ್ವ ಡಿಆರ್‌ಎಸ್‌/ಎಲ್‌ಕ್ಯೂಡಿ/ಡಿಎಲ್‌ಎಸ್‌/ಸಿಆರ್‌-30/2013-14, ದಿನಾಂಕ : 29-03-2014. 


ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 75ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಒ 139 ಸಿಎಲ್‌ಎಂ 2010, 
ದಿನಾಂಕ : 17-02-2011 ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, ಡಾ| ಸುನೀತಾ ಸಿದ್ರಾಮ್‌, ಕೆಸಿಎಸ್‌ ಸಹಕಾರ ಸಂಘಗಳ ಉಪನಿಬಂಧಕರು, 
ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ, ಆದ ನಾನು ಸಮಾಪನೆಯಲ್ಲಿರುವ “ಆಶ್ರಯ ಮಹಿಳಾ ವಿವಿದೋದ್ದೇಶ ಸಹಕಾರ ಸಂಘ ನಿ,” ಭದ್ರಾವತಿ ಈ ಸಹಕಾರ 
ಸಂಘದ ನೋಂದಣಿ ಕ್ರಮಾಂಕ ನಂ. 25297/1999-2000, ದಿನಾಂಕ : 21-03-2000ನ್ನು ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿ, ಆದೇಶ 
ಹೊರಡಿಸಿರುತ್ತೇನೆ. 

ಈ ಆದೇಶದ ದಿನಾಂಕದಿಂದ ಸಂಘವು ಸಂಪೂರ್ಣವಾಗಿ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡು ವಿಸರ್ಜಿತವಾಗಿದೆ ಎಂದು ಪರಿಗಣಿಸತಕ್ಕದ್ದು. ಈ 
ಸಹಕಾರ ಸಂಘಕ್ಕೆ ಸಂಬಂಧಿಸಿದ ದಾಖಲಾತಿಗಳನ್ನು ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960ರ ನಿಯಮ 33 ರನ್ವಯ 3 ವರ್ಷಗಳ ಕಾಲ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸಾಗರ ಉಪ ವಿಭಾಗ, ಸಾಗರ ಇವರ ಕಾರ್ಯಾಲಯದಲ್ಲಿ ಕಾಯ್ದಿರಿಸತಕ್ಕದ್ದು. 


ಈ ಆದೇಶವನ್ನು ನನ್ನ ಸಹಿ ಮತ್ತು ಈ ಕಛೇರಿ ಮೊಹರಿನೊಂದಿಗೆ ದಿನಾ೦ಕ : 29-03-2014 ರಂದು ನೀಡಲಾಗಿದೆ. 


8.೧. 269 ಡಾ| ಸುನೀತಾ ಸಿದ್ರಾಮ್‌ 
50-10 ಸಹಕಾರ ಸಂಘಗಳ ಉಪ ನಿಬಂಧಕರು, 
ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 


೧೨೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೫, ೨೦೧೪ ಭಾಗ ೩ 





ಉಪ ಆಯುಕ್ತರು (ಭೂಸ್ವಾಧೀನ), ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯವರ ಕಾರ್ಯಾಲಯ, ಬೆಂಗಳೂರು 
1894ರ ಭೂಸ್ವಾಧೀನ ಕಾಯ್ದೆಯ ಪ್ರಕರಣ 16(2)ರ ಅನ್ವಯ ಘೋಷಣೆ 
ಕ್ರಮಾಂಕ : ಎಲ್‌1/ಪಿಆರ್‌/67/1984-85 
ಪರಿವಿಡಿಯಲ್ಲಿ ಪ್ರಸ್ತಾಪಿಸಿದ ಸ್ವತ್ತನ್ನು ರಸ್ತೆ ನಿರ್ಮಾಣಕ್ಕಾಗಿ ಸಾರ್ವಜನಿಕ ಸದುದ್ದೇಶಕ್ಕಾಗಿ 1976ರ ಕರ್ನಾಟಕ ಮುನಿಸಿಪಲ್‌ ಕಾರ್ಪೊರೇಷನ್‌ ಕಾಯ್ದೆಯ ಕಲಂ 177 ಮತ್ತು ಕರ್ನಾಟಕ ಅಧಿನಿಯಮ ಸಂಖ್ಯೆ: 33ರ ಮೂಲಕ 
ತಿದ್ದುಪಡಿಯಾದ 1991ನೇ ಸಾಲಿನ ಭೂಸ್ವಾಧೀನ ಅಧಿನಿಯಮ 1894ರ (ಕೇಂದ್ರ ಅಧಿನಿಯಮ ಸಂಖ್ಯೆ: 1894ರ) ಭೂಸ್ವಾಧೀನ ಕಾಯ್ದೆಯ ಉಪ ಕಲಂ (2) ಕಲಂ 16 ರಂತೆ ಸದರಿ ಕಾಯ್ದೆ ಉಪ ಕಲಂ (1 ಬೃಹತ್‌ ಬೆಂಗಳೂರು 
ಮಹಾನಗರ ಪಾಲಿಕೆ ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಎಂದು ತಿಳಿಯಪಡಿಸಿದೆ. 


ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್‌ ಸಂಖ್ಯೆ: 14, (ಹಳೇ ವಾರ್ಡ್‌ ಸಂಖ್ಯೆ: 45) ರಲ್ಲಿ ಬರುವ ವಿಠ್ಠಲ್‌ನಗರ (ವಾಲ್ಮೀಕಿನಗರ)ದಲ್ಲಿನ (ಸ್ಥಳೀಯ ಕ್ಷೇತ) ಎಲ್‌ಎ ನಂ. 50, 
ಸಿ.ಟಿ.ಎಸ್‌. ನಂ. 233ರಲ್ಲಿನ ಸ್ವತ್ತಿನ ಸಂಖ್ಯೆ: 90/15-2ರ ಪೈಕಿ 625 ಚ.ಅಡಿ ಜಾಗವನ್ನು ರಸ್ತೆ ನಿರ್ಮಾಣಕ್ಕಾಗಿ 1894ರ ಭೂಸ್ವಾಧೀನ ಕಾಯ್ದೆಯಡಿ ಭೂಸ್ವಾಧೀನಪಡಿಸಿಕೊಂಡಿದ್ದು, ಸದರಿ ಸ್ವತ್ತಿನ ವಿವರ ಈ ಕೆಳಕಂಡಂತಿದೆ. 












































ಭೂಸ್ಪಾಧೀನ ಚೆಕ್ಕುಬಂದಿ 
ಖಾತೆದಾರರ ವಾರ್ಡ್‌ ಸಂಖ್ಯೆ/ ಪಾಲಿಕೆ ಖಾತೆ ಪ ಶ್ವ ಆಲಾಖೆ ಸ್ವಾಧೀನಕ್ಕೆ 
ಗ ಹೆಸರು ಗ್ರಾಮ ಸಂಖ್ಯೆ ಯ ತೆಗೆದುಕೊಂಡ ದಿನಾಂಕ 
ತ ಜ್‌ ಸ ವಿಸ್ತೀರ್ಣ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
(ಹಳೇ ವಾರ್ಡ್‌ 90/15-2 
ಸಂಖ್ಯೆ 45) ಪಿ.ಐ.ಡಿ. ನಂ. ರಸ್ತೆ ರಸ್ತೆ ರಸ್ಗೆ ಜಾಗ 
1 ಮಲ್ಲಿಕ್‌ ಕೆ.ಎ. ಶೆ 625ಚ.ಅಡಿ ಷ್‌ ನ ಷ್ಣ ಪ ಜ್‌ Re ಖಾಲಿ ಜಾಗ 10-04-2013 

ವಿಠ್ಠಲ್‌ ನಗರ 45-16-90/ (3ನೇ ಅಡ್ಡರಸ್ತೆ) (2ನೇ ಮುಖ್ಯರಸ್ತೆ) (3ನೇ ಅಡ್ಡರಸ್ತೆ) 

(ವಾಲ್ಮೀಕಿನಗರ) 15-2 
ಸ್ಸ್‌ 
ಸ್ಥ ಭೆ ಉಪ ಆಯುಕ್ತರು (ಭೂಸ್ವಾಧೀನ ಮತ್ತು ಟಿಡಿಆರ್‌), 
ES [4 ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ 
೧039 
50-5 


ಉಪ ಆಯುಕ್ತರು (ಭೂಸ್ವಾಧೀನ), ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯವರ ಕಾರ್ಯಾಲಯ, ಬೆಂಗಳೂರು 
1894ರ ಭೂಸ್ವಾಧೀನ ಕಾಯ್ದೆಯ ಪ್ರಕರಣ 16(2)ರ ಅನ್ವಯ ಘೋಷಣೆ 
ಕ್ರಮಾಂಕ : ಎಲ್‌.ಎ.ಕ್ಯೂ/ಸಿಆರ್‌/37/1009-10, ದಿನಾಂಕ: 07ನೇ ಅಕ್ಟೋಬರ್‌, 2013 


ಪರಿವಿಡಿಯಲ್ಲಿ ಪ್ರಸ್ತಾಪಿಸಿದ ಸ್ವತ್ತನ್ನು ರಸ್ತೆ ನಿರ್ಮಾಣಕ್ಕಾಗಿ ಸಾರ್ವಜನಿಕ ಸದುದ್ದೇಶಕ್ಕಾಗಿ 1976ರ ಕರ್ನಾಟಕ ಮುನಿಸಿಪಲ್‌ ಕಾರ್ಪೋರೇಷನ್‌ ಕಾಯ್ದೆಯ ಕಲಂ 177 ಮತ್ತು ಕರ್ನಾಟಕ ಅಧಿನಿಯಮ ಸಂಖ್ಯೆ: 33ರ ಮೂಲಕ 
ತಿದ್ದುಪಡಿಯಾದ 1991ನೇ ಸಾಲಿನ ಭೂಸ್ವಾಧೀನ ಅಧಿನಿಯಮ 1894ರ (ಕೇಂದ್ರ ಅಧಿನಿಯಮ ಸಂಖ್ಯೆ: 1894ರ) ಭೂಸ್ವಾಧೀನ ಕಾಯ್ದೆಯ ಉಪ ಕಲಂ (2) 16ರಂತೆ ಸದರಿ ಕಾಯ್ದೆ ಉಪ ಕಲಂ (1) ಕಲಂ 16 ರಂತೆ ಬೃಹತ್‌ 
ಬೆಂಗಳೂರು ಮಹಾನಗರ ಪಾಲಿಕೆ ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಎಂದು ತಿಳಿಯಪಡಿಸಲಾಗಿದೆ. 





ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೫, ೨೦೧೪ 


೧೨೧೭ 





ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್‌ ಸಂಖ್ಯೆ: 16 (ಹಳೇ ವಾರ್ಡ್‌ ನಂ. 2) ರಲ್ಲಿ ಬರುವ ಬೆಂಗಳೂರು ಉತ್ತರ ತಾಲ್ಲೂಕು, ಯಶವಂತಪುರ (ಹೋಬಳಿ) ಜಾಲಹಳ್ಳಿ ಗ್ರಾಮದ 
ಸರ್ವೆ ನಂ. 14/3 4ರಲ್ಲಿ 1 ಎಕರೆ 5 ಗುಂಟೆ ಜಮೀನನ್ನು ಜಾಲಹಳ್ಳಿ ಗ್ರಾಮಸ್ಥರುಗಳಿಗೆ ಸ್ಮಶಾನವನ್ನಾಗಿ ಕಾಯ್ದಿರಿಸಲು 1894ರ ಭೂಸ್ವಾಧೀನ ಕಾಯ್ದೆಯಡಿ ಭೂಸ್ವಾಧೀನಪಡಿಸಿಕೊಂಡಿದ್ದು, ಸದರಿ ಸ್ವತ್ತಿನ ವಿವರ ಈ ಕೆಳಕಂಡಂತಿದೆ. 





ಚೆಕ್ಕುಬಂದಿ 





ಭೂಸ್ಥಾಧೀನ 
ಸಂ. ಖಾತೆದಾರರ ಹೆಸರು ವಾರ್ಡ್‌ ಸಂಖ್ಯೆ/ಗ್ರಾಮ | ಸರ್ವೆ ನಂ. ಪಡಿಸಿಕೊಂಡ 
ವಿಸ್ತೀರ್ಣ ಪೂರ್ವ 


(೮೬ 


೩. 
@ 
UW 
4 
| [ef 
[28 
pts 
೪ 


ಇಲಾಖೆ 
ಸ್ವಾಧೀನಕ್ಕೆ 
ತೆಗೆದುಕೊಂಡ 
ದಿನಾಂಕ 





ನರಸಿಂಹಯ್ಯ, (ಪೌತಿಯಾಗಿದ್ದು), ಇವರ ವಾರಸುದಾರರಾದ 
ವೆಂಕಟಮ್ಮ ಎನ್‌. ರಾಜಣ್ಣ, ಎನ್‌. ರಾಮಚಂದ್ರ, 
ಲಕ್ಷ್ಮೀದೇವಿ, ಗಿರಿಜಾ, ಎನ್‌. ಮಂಜುನಾಥ್‌) ಸಿದ್ದಯ್ಯ ಬಿನ್‌ 
ಕಾತಡಯ್ಯ, ತಿಮ್ಮಯ್ಯ, ಬಿನ್‌ ಮಾರಣ್ಣ, ಕೃಷ್ಣಮ್ಮ ಕೋಂ 
ಸಿಂಗಲ್‌ಲಾಲ, ನಾಗಯ್ಯ ಬಿನ್‌ ದೊಡ್ಡನಾಗಯ್ಯ, ಕೆಂಪಮ್ಮ 
ಕೋಂ ಕಾಳಿಯಣ್ಣ, ಕೆ. ದೊಡ್ಡಯ್ಯ ಬಿನ್‌ ಕಾಳಮಾಯಣ್ಣ, 
ಎಂ.ಬಿ. ನಾಗರಾಜು ಬಿನ್‌ ಭದಪ, ತಿಮರಾಯಪ ಬಿನ್‌ ಸರ್ವೆ ನಂ. 15ರ ರಸ್ತೆ ಮತು 
ಲ $ ಲ ಹೊಸ ನಂ. 16, 1 ಎಕರೆ ಧ್‌ ಈ 

1 ಹನುಮಂತರಾಯಪ, ವೆಂಕಟೇಶಯ ಬಿನ್‌ ಮೂಡಲಯ್ಲ 14/3 ರಸ್ತೆ ಸಶಾನದ ಸರ್ವೆ ನಂ. 

ಚ ಠಿ ಠಿ ಹಳೇ ನಂ. 2 5 ಗುಂಟೆ ತೆ 5 
ಕ್ಷೀಫರ್ಡ್‌ ಮಾಸ್ಕರೆನಾಸ್‌ ಬಿನ್‌ ಲೂಯಿಸ್‌ಮಾಸ್ಕರೆನಾಸ್‌, ಜಮೀನು 14/2ರ ಜಾಗ 
ಅರುಣ್‌ಭಿಂದ್ರ ಬಿನ್‌ ಓಂಕಾರನಾಥಭಿ೦ದ್ರ, ಮತ್ತು ರತ್ನಭಿಂದ್ರ 
ಕೋಂ ಅರುಣ್‌ಭಿಂದ್ರ, ಮೀನಾ ಕೋಂ ಆರ್‌. ನಾರಾಯಣ, 
ಆರ್‌. ನಾರಾಯಣ ಬಿನ್‌ ರಾಮಯ್ಯ, ಆರ್‌, ರಾಜೇಂದ್ರ 
ಬಿನ್‌ ಕೆ. ರಾಮರಾವ್‌, ಸಿದ್ದಲಿಂಗಯ್ಯ ಬಿನ್‌ ಸಿದ್ದಯ್ಯ, 
ನೀಲಾಂಬಿಕೆ ಕೋಂ ಸಿದ್ದಲಿಂಗಯ್ಯ, ಎ. ಗೋವಿಂದರಾಜು 
ಬಿನ್‌ ಅಣ್ಣಾಮಲೈ, ಎಲ್‌ ನಿರ್ಮಲ ಕೋಂ ಮಹೇಶ್‌ 


16ರ ಜಾಗ 





























ಸರ್ವೆ ನಂ. 





26-06-2013 








ಸ್ಥಳ : ಬೆಂಗಳೂರು 


ದಿನಾಂಕ: 07-10-2013 
ಉಪ ಆಯುಕ್ತರು (ಭೂಸ್ವಾಧೀನ ಮತ್ತು ಟಿಡಿಆರ್‌), 


೧೧ 40 ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆ 
50-5 


೧೨೧೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೫, ೨೦೧೪ 


ಭಾಗ ೩ 





ಉಪ ಆಯುಕ್ತರು (ಭೂಸ್ವಾಧೀನ), ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯವರ ಕಾರ್ಯಾಲಯ, ಬೆಂಗಳೂರು 


1894ರ ಭೂಸ್ವಾಧೀನ ಕಾಯ್ದೆಯ ಪ್ರಕರಣ 16(2)ರ ಅನ್ವಯ ಘೋಷಣೆ 


ಕ್ರಮಾಂಕ : ಎಲ್‌ಎಕ್ಯೂ/ಸಿಆರ್‌/58/2008-09 


ಪರಿವಿಡಿಯಲ್ಲಿ ಪ್ರಸ್ತಾಪಿಸಿದ ಸ್ವತ್ತನ್ನು ರಸ್ತೆ ನಿರ್ಮಾಣಕ್ಕಾಗಿ ಸಾರ್ವಜನಿಕ ಸದುದ್ದೇಶಕ್ಕಾಗಿ 1976ರ ಕರ್ನಾಟಕ ಮುನಿಸಿಪಲ್‌ ಕಾರ್ಪೋರೇಷನ್‌ ಕಾಯ್ದೆಯ ಕಲಂ 177 ಮತ್ತು ಕರ್ನಾಟಕ ಅಧಿನಿಯಮ ಸಂಖ್ಯೆ: 33ರ ಮೂಲಕ 
ತಿದ್ದುಪಡಿಯಾದ 1991ನೇ ಸಾಲಿನ ಭೂಸ್ವಾಧೀನ ಅಧಿನಿಯಮ 1894ರ (ಕೇಂದ್ರ ಅಧಿನಿಯಮ ಸಂಖ್ಯೆ: 1894ರ) ಭೂಸ್ವಾಧೀನ ಕಾಯ್ದೆಯ ಉಪ ಕಲಂ (2) ಕಲಂ 16 ರಂತೆ ಸದರಿ ಕಾಯ್ದೆ ಉಪ ಕಲಂ (1 ಬೃಹತ್‌ ಬೆಂಗಳೂರು 
ಮಹಾನಗರ ಪಾಲಿಕೆ ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಎಂದು ತಿಳಿಯಪಡಿಸಿದೆ. 


ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್‌ ಸಂಖ್ಯೆ: 172 (ಹಳೇ ವಾರ್ಡ್‌ ಸಂಖ್ಯೆ: 66) ಮಡಿವಾಳ, ತಾವರೆಕೆರೆ ಗ್ರಾಮದ ಸರ್ವೆ ನಂ. 108/3ಎ ರಲ್ಲಿನ ಸ್ವತ್ತಿನ ಸಂಖ್ಯೆ: 20, 20ಎ ಗಳಲ್ಲಿ 
ಒಳಚರಂಡಿ ನಿರ್ಮಾಣ ಮತ್ತು ರಸ್ತೆ ಅಗಲೀಕರಣಕ್ಕಾಗಿ ಹೆಚ್ಚುವರಿಯಾಗಿ ಉಪಯೋಗಿಸಿಕೊಳ್ಳಲಾಗಿರುವ 282.71 ಚ.ಅಡಿ ಜಾಗವನ್ನು ಭೂಸ್ವಾಧೀನಪಡಿಸಿಕೊಂಡಿದ್ದು. ಸದರಿ ಸ್ವತ್ತಿನ ವಿವರ ಈ ಕೆಳಕಂಡಂತಿದೆ. 











ಭೂಸ್ವಾಧೀನ ಚೆಕ್ಕುಬಂದಿ 
ಇಲಾಖೆ ಸ್ಪಾಧೀನಕ್ಕೆ 
ಪಡಿಸಿಕೊಂಡ ಸ್‌ 
ಕ್ರಸಂ. | ಖಾತೆದಾರರ ಹೆಸರು | ವಾರ್ಡ್‌ ಸಂಖ್ಯೆ/ಗ್ರಾಮ ಸರ್ವೆ ನಂ. | ಸ್ವತ್ತಿನ ಸಂಖ್ಯೆ ತೆಗೆದುಕೊಂಡ 
ನ್‌ ವಿಸೀರ್ಣ 
ನ್‌ ಪೂರ್ವ ಪಶ್ಚಿಮ ಉತರ ದಕ್ಷಿಣ ದಿನಾಂಕ 
ಚ.ಅಡಿಗಳಲ್ಲಿ ಣೆ ಗ್‌ ಈ 
ಸರ್ವೆ ನಂ. 
ಡ್‌್‌ ಡ್‌್‌ 
A 20ಎ ರ ಪೈಕಿ ifs ತಾವರೆಕೆರೆ | ಸರ್ವೆ ನಂ. 108/ರ | ಸರ್ವೆ ನಂ. 108ರ 1083ರ (ಆಸ್ತಿ 
ವಾರ್ಡ್‌ ಸಂಖ್ಯೆ: 172 ಮುಖ್ಯರಸ್ತೆ ಉಳಿಕೆ ಜಾಗ ಉಳಿಕೆ ಜಾಗ ಸಂ- 20) ಸ್ಪತ್ತು 
(ಹಳೇ ವಾರ್ಡ್‌ ಸಂಖ್ಯೆ 
1 ಹನುಮಂತರೆಡ್ಡಿ 66) ಮಡಿವಾಳ ಠಿ 108/3ಎ 23-03-2013 
A pa 
ತ್‌ ತ್ತಮ ಸೆ ತಾವರೆಕೆರೆ | ಸರ್ವೆ ನಂ. 108ರ | ಸರ್ಪನ 18ರ | ಸರ್ವೆ ನಂ. 
ವೃ ಮುಖ್ಯರಸ್ತೆ | ಉಳಿಕೆ ಜಾಗ (ಆಸ್ತಿ) 1082ರ ಜಾಗ 





























ಸಂ- 20ಎರ ಸ್ವತ್ತು 

















ಸ್ಥಳ : ಬೆಂಗಳೂರು 
ದಿನಾಂಕ: 05-10-2013 
PD 41 


50-5 


ಉಪ ಆಯುಕ್ತರು (ಭೂಸ್ವಾಧೀನ ಮತ್ತು ಟಿಡಿಆರ್‌), 
ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆ 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೫, ೨೦೧೪ ೧೨೧೯ 





ಉಪ ಆಯುಕ್ತರು (ಭೂಸ್ವಾಧೀನ), ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯವರ ಕಾರ್ಯಾಲಯ, ಬೆಂಗಳೂರು 
1894ರ ಭೂಸ್ವಾಧೀನ ಕಾಯ್ದೆಯ ಪ್ರಕರಣ 16(2)ರ ಅನ್ವಯ ಘೋಷಣೆ 
ಕ್ರಮಾಂಕ : ಎಲ್‌ಎಸಿ/ಪಿಆರ್‌/14/2007-08 


ಪರಿವಿಡಿಯಲ್ಲಿ ಪ್ರಸ್ತಾಪಿಸಿದ ಸ್ವತ್ತನ್ನು ರಸ್ತೆ ಅಗಲೀಕರಣಕ್ಕಾಗಿ ಸಾರ್ವಜನಿಕ ಸದುದ್ದೇಶಕ್ಕಾಗಿ 1976ರ ಕರ್ನಾಟಕ ಮುನಿಸಿಪಲ್‌ ಕಾರ್ಪೊರೇಷನ್‌ ಕಾಯ್ದೆಯ ಕಲಂ 177 ಮತ್ತು ಕರ್ನಾಟಕ ಅಧಿನಿಯಮ ಸಂಖ್ಯೆ: 33ರ ಮೂಲಕ 
ತಿದ್ದುಪಡಿಯಾದ 1991ನೇ ಸಾಲಿನ ಭೂಸ್ವಾಧೀನ ಅಧಿನಿಯಮ 1894ರ (ಕೇಂದ್ರ ಅಧಿನಿಯಮ ಸಂಖ್ಯೆ: 1894ರ) ಭೂಸ್ವಾಧೀನ ಕಾಯ್ದೆಯ ಉಪ ಕಲಂ (2) ಕಲಂ 16 ರಂತೆ ಸದರಿ ಕಾಯ್ದೆ ಉಪ ಕಲಂ (1 ಬೃಹತ್‌ ಬೆಂಗಳೂರು 
ಮಹಾನಗರ ಪಾಲಿಕೆ ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಎಂದು ತಿಳಿಯಪಡಿಸಿದೆ. 


ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ಬೆಂಗಳೂರು ದಕ್ಷಿಣ ತಾಲ್ಲೂಕು, ಕೆಂಗೇರಿ ಹೋಬಳಿ, ಪಂತರಪಾಳ್ಯ ಗ್ರಾಮದ, ಗ್ರಾಮಠಾಣ ಖಾನೇಷುಮಾರಿ ಮುನಿಸಿಪಲ್‌ ಖಾತೆ ನಂ. 1, ವಾರ್ಡ್‌ ನಂ. 131, 
(ಹಳೇ ವಾರ್ಡ್‌ ಸಂಖ್ಯೆ: 39) ಹೌಸ್‌ಲೀಸ್ಟ್‌ ಖಾತೆ ನಂ. 07 ರಲ್ಲಿನ 1092.75 ಚ.ಅಡಿ ಜಾಗವನ್ನು ರಸ್ತೆ ನಿರ್ಮಾಣಕ್ಕಾಗಿ 1894ರ ಭೂಸ್ವಾಧೀನ ಕಾಯ್ದೆಯಡಿ ಭೂಸ್ವಾಧೀನಪಡಿಸಿಕೊ೦ಡಿದ್ದು. ಸದರಿ ಸ್ವತ್ತಿನ ವಿವರ ಈ ಕೆಳಕಂಡಂತಿದೆ. 















































ಭೂಸ್ವಾಧೀನ ಚೆಕ್ಕುಬಂದಿ ಇಲಾಖೆ ಸ್ವಾಧೀನಕ್ಕೆ 
ಕ್ರಸಂ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ್ವತ್ತಿನ ಸಂಖ್ಯೆ/ ಪಡಿಸಿಕೊಂಡ ತೆಗೆದುಕೊಂಡ 
ವಿಸ್ತೀರ್ಣ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ದಿನಾಂಕ 
ಖಾನೇಷುಮಾರಿ ಖಾನೇಷುಮಾರಿ-1 
ಅಪಯ್ತಣ್ಣ ಬಿನ್‌ ಅಪಯ್ತಣ್ಣ ಬಿನ್‌ ಮುನಿಸಿಪಲ್‌ ಖಾತೆ 1092.75 ಖಾತೆ ನಂ. 7ರ ಚರಂಡಿ & 
1 ಉಲ ಸ ಸರ್ಕಾರಿ ರಸ್ತೆ ಖಾಸಗಿ ಆಸಿ 13-12-2013 
ಮುನಿಶಾಮಪ್ಪ ಮುನಿಶಾಮಪ್ಪ ನಂ. 1, ಹೌಸ್‌ ಲೀಸ್ಟ್‌ ಚ.ಅಡಿ ಪೆ ಸ ಉಳಿಕೆ ಕಟ್ಟಡದ ಖಾಸಗಿ ಆಸ್ತಿ 
ನಂ. 7 ಜಾಗ 
ಸ್ಥಳ : ಬೆಂಗಳೂರು 
ದಿನಾಂಕ: 20-12-2013 ಉಪ ಆಯುಕ್ತರು (ಭೂಸ್ವಾಧೀನ ಮತ್ತು ಟಿಡಿಆರ್‌), 
೧೧ 42 ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ 


50-5 
ಉಪ ಆಯುಕ್ತರು (ಭೂಸ್ವಾಧೀನ), ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯವರ ಕಾರ್ಯಾಲಯ, ಬೆಂಗಳೂರು 
1894ರ ಭೂಸ್ವಾಧೀನ ಕಾಯ್ದೆಯ ಪ್ರಕರಣ 16(2)ರ ಅನ್ವಯ ಘೋಷಣೆ 
ಕ್ರಮಾಂಕ : ಎಲ್‌ಎಕ್ಯೂ/ಸಿಆರ್‌/14/2011-12 
ಪರಿವಿಡಿಯಲ್ಲಿ ಪ್ರಸ್ತಾಪಿಸಿದ ಸ್ವತ್ತನ್ನು ರಸ್ತೆ ಅಗಲೀಕರಣಕ್ಕಾಗಿ ಸಾರ್ವಜನಿಕ ಸದುದ್ದೇಶಕ್ಕಾಗಿ 1976ರ ಕರ್ನಾಟಕ ಮುನಿಸಿಪಲ್‌ ಕಾರ್ಪೋರೇಷನ್‌ ಕಾಯ್ದೆಯ ಕಲಂ 177 ಮತ್ತು ಕರ್ನಾಟಕ ಅಧಿನಿಯಮ ಸಂಖ್ಯೆ: 33ರ ಮೂಲಕ 


ತಿದ್ದುಪಡಿಯಾದ 1991ನೇ ಸಾಲಿನ ಭೂಸ್ವಾಧೀನ ಅಧಿನಿಯಮ 1894ರ (ಕೇಂದ್ರ ಅಧಿನಿಯಮ ಸಂಖ್ಯೆ: 1894ರ) ಭೂಸ್ವಾಧೀನ ಕಾಯ್ದೆಯ ಉಪ ಕಲಂ (2) ಕಲಂ 16ರಂತೆ ಸದರಿ ಕಾಯ್ದೆ ಉಪ ಕಲಂ (1 ಬೃಹತ್‌ ಬೆಂಗಳೂರು 
ಮಹಾನಗರ ಪಾಲಿಕೆ ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಎಂದು ತಿಳಿಯಪಡಿಸಿದೆ. 


ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್‌ ಸಂಖ್ಯೆ: 156 (ಹಳೇ ವಾರ್ಡ್‌ ನಂ. 140) ಶ್ರೀನಗರ ವಾರ್ಡ್‌ನಲ್ಲಿ ಬರುವ ಬೆಂಗಳೂರು ದಾಸರಹಳ್ಳಿ ಮುಖ್ಯರಸ್ತೆ (ಹಾಲಿ ಶ್ರೀನಗರ ಮುಖ್ಯರಸ್ತೆ) 10ನೇ 
ಮುಖ್ಯರಸ್ತೆಯ ತಿರುವಿನಲ್ಲಿರುವ ಖಾಸಗಿ ಸ್ಪತ್ತಿನ ಸಿ.ಟಿ.ಎಸ್‌. ನಂ. 810, ಸ್ವತ್ತಿನ ನಂ. 140/26, ಪಿ.ಐ.ಡಿ. ನಂ. 53-29-26 (ಮೂಲೆ ನಿವೇಶನ) ರಲ್ಲಿನ 80.7 ಚ.ಅಡಿ ಜಾಗವನ್ನು ರಸ್ತೆ ಅಗಲೀಕರಣಕ್ಕಾಗಿ 1894ರ ಭೂಸ್ವಾಧೀನ 
ಕಾಯ್ದೆಯಡಿ ಭೂಸ್ವಾಧೀನಪಡಿಸಿಕೊಂಡಿದ್ದು. ಸದರಿ ಸ್ವತ್ತಿನ ವಿವರ ಈ ಕೆಳಕಂಡಂತಿದೆ. 

















೧೨೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೫, ೨೦೧೪ ಭಾಗ ೩ 
ಭೂಸ್ಪಾಧೀನ ಚೆಕ್ಕುಬಂದಿ ಇಲಾಖೆ ಸ್ವಾಧೀನಕ್ಕೆ 
ಕ್ರಸಂ. ಖಾತೆದಾರರ ಹೆಸರು ಸಿ.ಟಿ.ಎಸ್‌. ನಂ. ಸ್ಪತ್ತಿನ ಸಂಖ್ಯೆ ಪಿ.ಐ.ಡಿ. ಸಂಖ್ಯೆ ಪಡಿಸಿಕೊಂಡ ತೆಗೆದುಕೊಂಡ 
ವಿಸ್ತೀರ್ಣ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ದಿನಾಂಕ 
1 ಡಾ॥ ಎಸ್‌. ಶೋಭಾ 810 140/26 53-29-26 | 80.7 ಚ.ಅಡಿ | 10ನೇ ಮುಖ್ಯರಸ್ತೆ ಉಳಿಕೆ ದಾಸರಹಳ್ಳಿ ಮುಖ್ಯರಸ್ತೆ ಸಿ.ಟಿ.ಎಸ್‌. ನಂ. 809 21-11-2013 



































ಸ್ಥಳ : ಬೆಂಗಳೂರು 
ದಿನಾಂಕ: 16-12-2013 
PD43 

5005 


ಉಪ ಆಯುಕ್ತರು (ಭೂಸ್ವಾಧೀನ ಮತ್ತು ಟಿಡಿಆರ್‌), 


ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ 


ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ, ಬೃಹತ್‌ ಕಾಮಗಾರಿ ವಿಭಾಗ, ತುಮಕೂರು 


ಪ್ರಕಟಣೆ 


ಸಂಖ್ಯೆ ಸ ಕಾನಿಇ/ಸಕಾನಿಇ(ಕ)/ಬೃಕಾವಿ/ತು/2013-14/7167-69, ದಿನಾಂಕ : 22-02-2014 
ಕ.ವಿ.ಪ್ರನಿ.ನಿ. 2003ರ ವಿದ್ಯುಚ್ಛಕ್ತಿ ಸರಬರಾಜು ಅಧಿನಿಯಮ ಪ್ರಕರಣದ 67ರ ಅನ್ವಯ ಈ ಕೆಳಗೆ ತಿಳಿಸಿರುವ ಯೋಜನೆಗಳನ್ನು ರೂಪಿಸಿದೆ. ಹಾಗೂ ಸದರಿ ಯೋಜನೆಗಳನ್ನು ಲೈಸೆನ್ಸ್‌ದಾರರು ಮತ್ತು ಆಸಕ್ತರು ಯಾವುದೇ 
ಇತರ ವ್ಯಕ್ತಿಗಳ ತಿಳುವಳಿಕೆಗಾಗಿ ಮೂಲಕ ಪ್ರಕಟಿಸಲಾಗಿದೆ. ಯೋಜನೆಗಳ ವಿವರ ಈ ಕೆಳಕಂಡಂತಿವೆ. 





ಯೋಜನೆಯ ಹೆಸರು 


ಯೋಜನೆಯ ಪ್ರಮುಖ ಲಕ್ಷಣಗಳು 


ಯೋಜನೆಯ ಅಂದಾಜು ವೆಚ್ಚ 
(ಲಕ್ಷ ರೂ.ಗಳಲ್ಲಿ) 


ಹಾದುಹೋಗುವ ಪ್ರದೇಶ 





ತುಮಕೂರು ಜಿಲ್ಲೆ ಕುಣಿಗಲ್‌ ತಾಲ್ಲೂಕು, ನಿಡಸಾಲೆ ಗ್ರಾಮದಲ್ಲಿ 
(ಸ.ಸಂಖ್ಯೆ 82, ಪಿ.ಎನ್‌. ಹಳ್ಳಿ ಗ್ರಾಮ, 3 ಎಕರೆ-10 ಕುಂಟೆ) 
188 ಎಂವಿಎ 66/1 ಕೆ.ವಿ. ವಿದ್ಯುತ್‌ ಉಪ ಸ್ಥಾವರವನ್ನು 
ಸ್ಥಾಪಿಸುವುದು ಮತ್ತು ಅದಕ್ಕೆ ಸಂಬಂಧಿಸಿದಂತೆ 1.9 ಕಿ.ಮೀ. 
ಉದ್ದದ 66 ಕೆ.ವಿ. ಲಿಲೋ ಪ್ರಸರಣಾ ಮಾರ್ಗವನ್ನು ಹಾಲಿ 
ಇರುವ ಅಂಚೇಪಾಳ್ಯ-ಹುಲಿಯೂರು ದುರ್ಗ-ದುಂಡನಹಳ್ಳಿ 66 
ಕೆವಿ ಒಂಟಿ ಪ್ರಸರಣಾ ಮಾರ್ಗದಿಂದ ಪ್ರಸ್ತಾವಿಕ ನಿಡಸಾಲೆ ಉಪ 
ಸ್ಥಾವರದ ವರೆಗೆ ನಿರ್ಮಿಸುವುದು. 








1) 


ವಿದ್ಯುತ್‌ ಸರಬರಾಜಿನ ಗುಣಮಟ್ಟ ಉತ್ತಮ ಪಡಿಸುವುದು ಮತ್ತು ಸ್ಥಿರತೆ 


ಕಾಪಾಡುವುದು 





2) 


ಮುಂಬರುವ ಗ್ರಾಹಕರ ಬೇಡಿಕೆಗಳಿಗಳನ್ನು ಪೂರೈಸುವುದು 





3) 


11 ಕೆ.ವಿ. ಪ್ರಸರಣಾ ಮಾರ್ಗದ ಉದ್ದವನ್ನು ಕಡಿಮೆಗೊಳಿಸುವುದು 


486.00 





4) 





ಹಾಲಿ ಹುಲಿಯೂರು ದುರ್ಗ 66/1 ಕೆ.ವಿ. ಉಪ ಸ್ಥಾವರದ ಮೇಲಿನ 


ಒತ್ತಡ ಕಡಿಮೆಗೊಳಿಸುವುದು. 








ನಿಡಸಾಲೆ 








ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ ಮೇಲೆ ತಿಳಿಸಿರುವ ಯೋಜನೆಗಳನ್ನು ಕಾರ್ಯಗತಗೊಳಿಸಲು 1885ರ ಭಾರತೀಯ ಟೆಲಿಗ್ರಾಫ್‌ ಅಧಿನಿಯಮ ಭಾಗ-॥॥ರ (ಕೇಂದ್ರ ಕಾಯ್ದೆ 1885ರ 13 ಅನ್ವಯ) ಅಧಿನಿಯಮ 
ಟೆಲಿಗ್ರಾಫ್‌ ಹೊಂದಿರುವ ಎಲ್ಲಾ ಅಧಿಕಾರವನ್ನು ಹೊಂದಿರುತ್ತದೆ ಹಾಗೂ ಚಲಾಯಿಸುತ್ತದೆ. ಸದರಿ ಯೋಜನೆಗಳಿಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ನಿಗಮದ ಪರಿಗಣನೆಗಾಗಿ ಆಕ್ಷೇಪಣೆಗಳನ್ನು ಈ ಪ್ರಕಟಣೆ ಪ್ರಕಟವಾದ 60 ದಿನಗಳ 


ಒಳಗಾಗಿ ಕಾರ್ಯನಿರ್ವಾಹಕ ಅಭಿಯಂತರರು (ವಿ) ಬೃಹತ್‌ ಕಾಮಗಾರಿ ವಿಭಾಗ, ಕ.ವಿ.ಪ್ರನಿ.ನಿ. ಕೋತಿತೋಪು, ತುಮಕೂರು-02 ಇವರಿಗೆ ಕಳುಹಿಸುವುದು. 


Executive Engineer 


Major Works Division, K.P.T.C.L. Tumkur 





ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೫, ೨೦೧೪ ೧೨೨೧ 


KARNATAKA POWER TRANSMISSION CORPORATION LIMITED 
NOTIFICATION 
No.EEE/AEE(O)/ MWD/Tumkur/2013-14/7167-69, DATED : 22-02-2014. 


Karnataka Powr Transmission Corporation Limited has formulated the following schemes under section 67 of Indian Electricity act 2003 the schedule is herewith published in pursuance 








is as under 
Places on which the ಬ 
Sl. ಸ A Estimate cost 
Name of the scheme Salient features of the Scheme proposed line passes ತ 
No. through (in Rs Lakhs) 





Establishing 1 X 8 MVA 66/11 KV S/S at Nidasale in PO Uplov egal gd YQ lage 


) 
Kunigal Taluk, Tumkur District in S.No. 82 of P.N. Hally | 2) To reduce the length of 11 KV lines 
Village and construction of 66 KV LILO line from the | 3) To reduce interruptions on 11 KV Nidasale 486 
exiting 66 KV Anchepalya-Huliyurdurga-Dundanahally 4) 
SC line for a distance of 1.9 Kms to proposed S/S at 


Nidasale 


To cater the future load growth 


To reduce the load on exising Huliyurdurga station 























KPTCL shall have and exercise all powers which the telegraph authorities possess under part-lll of the Indian Telegraph Act 1885 (13 of 1885) for implementation of the above said 
scheme. Any objections regarding above scheme shall be sent to the Executive Engineer (El), Major Works Division, KPTCL, Tumkur-572102 within 60 days from the date of Publication of this 
notification for KPTCL's Pursuance. 

Executive Engineer 


Major Works Division, K.P.T.C.L. Tumkur 
ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ, ಬೃಹತ್‌ ಕಾಮಗಾರಿ ವಿಭಾಗ, ತುಮಕೂರು 
ಪ್ರಕಟಣೆ 
ಸಂಖ್ಯೆ $ ಕಾನಿಇ/ಸಕಾನಿಇ(ಕ)/ಬೃಕಾವಿ/ತು/2013-14/7070-72, ದಿನಾಂಕ : 18-02-2014 
ಕ.ವಿ.ಪ್ರನಿ.ನಿ. 2003ರ ವಿದ್ಯುಚ್ಛಕ್ತಿ ಸರಬರಾಜು ಅಧಿನಿಯಮದ ಪ್ರಕರಣದ 67ರ ಅನ್ವಯ ಈ ಕೆಳಗೆ ತಿಳಿಸಿರುವ ಯೋಜನೆಗಳನ್ನು ರೂಪಿಸಿದೆ. ಹಾಗೂ ಸದರಿ ಯೋಜನೆಗಳನ್ನು ಲೈಸೆನ್ಸ್‌ದಾರರು ಮತ್ತು ಆಸಕ್ತರು ಯಾವುದೇ 
ಇತರ ವ್ಯಕ್ತಿಗಳ ತಿಳುವಳಿಕೆಗಾಗಿ ಮೂಲಕ ಪ್ರಕಟಿಸಲಾಗಿದೆ. ಯೋಜನೆಗಳ ವಿವರ ಈ ಕೆಳಕಂಡಂತಿವೆ. 





ಕ್ರಮ ಯೋಜನೆಯ ಅಂದಾಜು ವೆಚ್ಚ 
ಯೋಜನೆಯ ಹೆಸರು ಯೋಜನೆಯ ಪ್ರಮುಖ ಲಕ್ಷಣಗಳು ಹಾದುಹೋಗುವ ಪ್ರದೇಶ 
ಸಂಖ್ಯೆ (ಲಕ್ಷ ರೂ.ಗಳಲ್ಲಿ) 





1) ವಿದ್ಯುತ್‌ ಸರಬರಾಜಿನ ಗುಣಮಟ್ಟ ಉತ್ತಮ ಪಡಿಸುವುದು ಮತ್ತು ಸ್ಥಿರತೆ 
ತುಮಕೂರು ಜಿಲ್ಲೆ ಕುಣಿಗಲ್‌ ತಾಲ್ಲೂಕು, ಜಿದ್ದಿಗೆರೆ ಗ್ರಾಮದಲ್ಲಿ |  ಇದ್ಯುತ್‌ ಸ ಕ ಆ ಸ ಇ ಬ್ಯಾಲದಕೆರೆ, 


ಕಾಪಾಡುವುದು 
(ಸ.ಸಂಖ್ಯೆ 129, ಜಿದ್ದಿಗೆರೆ ಗ್ರಾಮ, 2 ಎಕರೆ-10 ಕುಂಟೆ) 8 sl i ಹುಲಿವಾಹನ, ನಾಗಸಂಧ್ರ, 
ಏರಿವಿವ 66/1 ' "ಕವ: ವಿದ್ಯುತ್‌ ಉಪ: : ಸ್ಥಾವರವನ್ನು 2). ಮುಂಬರುವ ಗ್ರಾಹಕರ ಬೇಡಿಕೆಗಳನ್ನು ಪೂರೈಸುವುದು ಚನ್ನಾಗಿನಪಾಳ್ಯ, 
ಸ್ಥಾಪಿಸುವುದು ಮತ್ತು ಅದಕ್ಕೆ ಸಂಬಂಧಿಸಿದಂತೆ 8.7 ಕಿ.ಮೀ. | 3) 11 ಕೆ.ವಿ. ಪ್ರಸರಣಾ ಮಾರ್ಗದ ಉದ್ದವನ್ನು ಕಡಿಮೆಗೊಳಿಸುವುದು ಹುರಳಿಕೆರೆ, ಜಿದ್ದಿಗೆರೆ. 





[ON 


























೧೨೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೫, ೨೦೧೪ ಭಾಗ ೩ 











ಕ್ರಮ ಯೋಜನೆಯ ಅಂದಾಜು ವೆಚ್ಚ 
ಯೋಜನೆಯ ಹೆಸರು ಯೋಜನೆಯ ಪ್ರಮುಖ ಲಕ್ಷಣಗಳು ಷ್ಟ ಹಾದುಹೋಗುವ ಪ್ರದೇಶ 
ಸಂಖ್ಯೆ ಸ (ಲಕ್ಷ ರೂ.ಗಳಲ್ಲಿ) 
ಉದ್ದದ 66 ಕೆ.ವಿ. ಒಂಟಿ ಪ್ರಸರಣಾ ಮಾರ್ಗವನ್ನು ಹಾಲಿ | 4) ಹಾಲಿ ಕುಣಿಗಲ್‌ ಮತ್ತು ಯಡಿಯೂರು 66/1 ಕೆ.ವಿ. ಉಪ ಸ್ಥಾವರದ 
ಇರುವ ಅಂಚೇಪಾಳ್ಯ-ಬಿ.ಜಿ. ನಗರ 66 ಕೆವಿ ಒಂಟಿ ಪ್ರಸರಣಾ ಮೇಲಿನ ಒತ್ತಡ ಕಡಿಮೆಗೊಳಿಸುವುದು. 
ಮಾರ್ಗದಿಂದ ಪ್ರಸ್ತಾವಿಕ ಜಿದ್ದಿಗೆರೆ ಉಪ ಸ್ಥಾವರದ ವರೆಗೆ 
ನಿರ್ಮಿಸುವುದು. 























ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ ಮೇಲೆ ತಿಳಿಸಿರುವ ಯೋಜನೆಗಳನ್ನು ಕಾರ್ಯಗತಗೊಳಿಸಲು 1885ರ ಭಾರತೀಯ ಟೆಲಿಗ್ರಾಫ್‌ ಅಧಿನಿಯಮ ಭಾಗ-॥ರ (ಕೇಂದ್ರ ಕಾಯ್ದೆ 1885ರ 13 ಅನ್ವಯ) ಅಧಿನಿಯಮ 
ಟೆಲಿಗ್ರಾಫ್‌ ಹೊಂದಿರುವ ಎಲ್ಲಾ ಅಧಿಕಾರವನ್ನು ಹೊಂದಿರುತ್ತದೆ ಹಾಗೂ ಚಲಾಯಿಸುತ್ತದೆ. ಸದರಿ ಯೋಜನೆಗಳಿಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ನಿಗಮದ ಪರಿಗಣನೆಗಾಗಿ ಆಕ್ಷೇಪಣೆಗಳನ್ನು ಈ ಪ್ರಕಟಣೆ ಪ್ರಕಟವಾದ 60 ದಿನಗಳ 
ಒಳಗಾಗಿ ಕಾರ್ಯನಿರ್ವಾಹಕ ಅಭಿಯಂತರರು (ವಿ) ಬೃಹತ್‌ ಕಾಮಗಾರಿ ವಿಭಾಗ, ಕ.ವಿ.ಪ್ರನಿ.ನಿ. ಕೋತಿತೋಪು, ತುಮಕೂರು-02 ಇವರಿಗೆ ಕಳುಹಿಸುವುದು. 
Executive Engineer 


Major Works Division, K.P.T.C.L. Tumkur 
KARNATAKA POWER TRANSMISSION CORPORATION LIMITED 
NOTIFICATION 
No.EEE/AEE(O)/MWD/Tumkur/2013-14/7070-72, DATED : 18-02-2014. 


Karnataka Power Transmission Corporation Limited has formulated the following schemes under section 67 of Indian Electricity act 2003 the schedule is herewith published in 


pursuance is as under 




















Places on which the ಬ 
Sl. | ಪೆ Estimate cost 
Name of the scheme Salient features of the Scheme proposed line passes _ 
No. (in Rs Lakhs) 
through 
Establishing 1 X 8 MVA 66/11 KV S/S at Jiddigere in | 1) To improve the tail end voltage 
Kunigal Taluk, Tumkur District in S.No. of 129 of | 2) To reduce the length of 11 KV lines Byaladakere Hulivahana, 
ತೆ Jiddigere Village (2 acres, 10 guntas) and construction 3) To reduce interruptions on 11 KV Nagasandra, 654.00 
of 66 KV SC line tapped from the exiting 66 KV SE fy ೫86 | Channaginapalya, Huralikere, 
Anchepalya-BG Nagara SC line for a distance of 8.7 Kms 160/6110 96 | Jiddigere 
to proposed S/S at Jiddigere 5) To reduce the load on exising Kunigal and Yediyur stations 











KPTCL shall have and exercise all powers which the telegraph authorities possess under part-lll of the Indian Telegraph Act 1885 (13 of 1885) for implementation of the above said 
scheme. Any objections regarding above scheme shall be sent to the Executive Engineer (El), Major Works Division, KPTCL, Tumkur-572102 within 60 days from the date of Publication of this 
notification for KPTCL's Pursuance. 

P.D. 36 Executive Engineer 
50-5 Major Works Division, K.P.T.C.L. Tumkur 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೫, ೨೦೧೪ ೧೨೨೩ 





ವಾಣಿಜ್ಯ ತೆರಿಗೆ ಇಲಾಖೆ 
ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರ ಕಛೇರಿ(ಜಾರಿ),ಮೈಸೂರು ವಲಯ, ನಂ.487, ಬಿಡಾರಂ ಕೃಷ್ಣಪ್ಪ ರಸ್ತೆ, ದೇವರಾಜ ಮೊಹಲ್ಲಾ, ಮೈಸೂರು 
ಸಂಖ್ಯೆ:ವಾತೆಜಂಆ(ಜಾರಿ)/ಮೈ/89/13-14, ದಿ: 31.03.2014. 
ಅಧಿಸೂಚನೆ 
ವಿಷಯ:- ಕೇಂದ್ರ ಮಾಹಿತಿ ಹಕ್ಕು ಅಧಿನಿಯಮ, 2005 ರ ಸೆಕ್ಷನ್‌ 4(1)(ಬಿ) ಅಡಿಯಲ್ಲಿ ಮಾಹಿತಿಯನ್ನು ಪ್ರಕಟಿಸುವ ಬಗ್ಗೆ. 


ಕೇಂದ್ರ ಮಾಹಿತಿ ಹಕ್ಕು ಅಧಿನಿಯಮ, 2005 ರ ಸೆಕ್ಷನ್‌ 4(0(ಬಿ) ಅಡಿಯಲ್ಲಿ ನಮೂದಾಗಿರುವ 17 ಅಂಶಗಳ ಮೇಲೆ ವಾಣಿಜ್ಯ ತೆರಿಗೆ 
ಜಂಟಿ ಆಯುಕ್ತರು (ಜಾರಿ) ಮೈಸೂರು ವಲಯಕ್ಕೆ ಸಂಬಂಧಪಟ್ಟ ಈ ಕೆಳಕಾಣಿಸಿದ ವಿಷಯಗಳ ಸಂಪೂರ್ಣ ಮಾಹಿತಿಯನ್ನು ಅನುಬಂಧದಲ್ಲಿ 
ಸಾರ್ವಜನಿಕರ ಗಮನಕ್ಕೆ ತರಲಾಗಿದೆ. 





ಕ್ರಸಂ. ವಿಷಯ 
| ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರು (ಜಾರಿ)ರವರ ಕಾರ್ಯಾಲಯದ ರೂಪುರೇಷೆ 








1& ಕಛೇರಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರ ಅಧಿಕಾರ, ಜವಾಬ್ದಾರಿ ಮತ್ತು ಕರ್ತವ್ಯಗಳು ಹಾಗೂ ತೀರ್ಮಾನ ತೆಗೆದುಕೊಳ್ಳುವ 
Ill ವಿಷಯಗಳಲ್ಲಿ ಅನುಸರಿಸುವ ವಿಧಾನ, ಮೇಲ್ವಿಚಾರಣೆಯ ಹಂತಗಳು ಮತ್ತು ಹೊಣೆಗಾರಿಕೆ 





IV ಕಛೇರಿಯ ಕರ್ತವ್ಯ ನಿರ್ವಹಣೆಗಾಗಿ ನಿಗದಿಪಡಿಸಿರುವ ಕಾಲಮಿತಿ 


V ಕಛೇರಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಕರ್ತವ್ಯ ನಿರ್ವಹಣೆಗಾಗಿ ಪಾಲಿಸಬೇಕಾದ ಕಾಯ್ದೆಗಳು, ನಿಯಮಗಳು, 
ಸುತ್ತೋಲೆಗಳು, ನಿಬಂಧನೆಗಳು, ಸೂಚನೆಗಳು, ಕೈಪಿಡಿಗಳು ಮತ್ತು ದಾಖಲೆಗಳು 


VI ಕಛೇರಿಯ ನಿಯಂತ್ರಣದಲ್ಲಿರುವ ವಿವಿಧ ದಾಖಲೆಗಳ ಪಟ್ಟಿ 
VIl ಕಛೇರಿಯ ಕಾರ್ಯನೀತಿ ಬಗ್ಗೆ ಸಾರ್ವಜನಿಕ ಪ್ರತಿನಿಧಿಗಳು ಪಾಲ್ಗೊಳ್ಳುವ ವಷಯ ಸಂಬಂಧ ಇರುವ ವ್ಯವಸ್ಥೆಯ ವಿವರ 


VII ಕಛೇರಿಯ ಆಡಳಿತಕ್ಕಾಗಿ ಸಲಹಾರೂಪದ ಮಂಡಳಿ, ಪರಿಷತ್ತು ಅಥವಾ ಎರಡು ಅಥವಾ ಹೆಚ್ಚಿನ ಸದಸ್ಯರನ್ನೊಳಗೊಂಡ ಸಮಿತಿಗಳ, 
ಸಭೆಗಳಲ್ಲಿ ಸಾರ್ವಜನಿಕರು ಪಾಲ್ಗೊಳ್ಳಬಹುದಾದ ಅಥವಾ ಸಭೆಯ ನಡವಳಿಗಳು ಸಾರ್ವಜನಿಕರಿಗೆ ನೀಡಬಹುದಾದ ವ್ಯವಸ್ಥೆಯ ವಿವರಗಳು 


IX &X | ಕಛೇರಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರ ಪಟ್ಟಿ ಮತ್ತು ಕಛೇರಿಯ ಪ್ರತಿಯೊಬ್ಬ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು 
ಪಡೆಯುವ ಮಾಸಿಕ ವೇತನಗಳ ವಿವರ 


Xl ಕಛೇರಿಯ ಆಯವ್ಯಯದ ವಿವರ 

Xl ಕಛೇರಿಯಿಂದ ಸಹಾಯಧನ ಪಡೆಯುವ ಕಾರ್ಯಯೋಜನೆಗಳು ಹಾಗೂ ಫಲಾನುಭವಿಗಳ ವಿವರ 

Xl ರಿಯಾಯಿತಿಗಳನ್ನು ಪಡೆಯುವ ಕಾರ್ಯಯೋಜನೆಗಳ ಅನುಷ್ಠಾನದ ವಿಧಾನ, ಸಹಾಯಧನದ ಮೊತ್ತ ಹಾಗೂ ಫಲಾನುಭವಿಗಳ ವಿವರ. 
XIV ವಿದ್ಯುನ್ಮಾನ ವ್ಯವಸ್ಥೆಗೆ ಅಳವಡಿಸಿದ ಕಛೇರಿಯ ಮಾಹಿತಿಗಳು 

XV ನಾಗರೀಕರು ಮಾಹಿತಿಗಳನ್ನು ಪಡೆಯಲು, ವಾಚನಾಲಯದ ವ್ಯವಸ್ಥೆಯನ್ನು ಸೇರಿ, ಇರುವ ವ್ಯವಸ್ಥೆಗಳ ವಿವರ ಮತ್ತು ಕೆಲಸದ ವೇಳೆ 
XVI ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳ ಹೆಸರು, ಪದನಾಮ ಮತ್ತಿತರೆ ವಿವರಗಳು 

XVI) ನಿಗದಿಪಡಿಸಲಾದ ಇತರೆ ಯಾವುದೇ ಮಾಹಿತಿಗಳು 















































ಕೆ.ವಿ.ಸತ್ಯಪ್ರಕಾಶ್‌ 
ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರು (ಜಾರಿ), 
ಮೈಸೂರು ವಲಯ, ಮೈಸೂರು. 
ಅನುಬಂಧ 
ಕೇಂದ್ರ ಮಾಹಿತಿ ಹಕ್ಕು ಅಧಿನಿಯಮ 2005 ರ ಹಾಗೂ ಕರ್ನಾಟಕ ಮಾಹಿತಿ ಪಡೆಯಲು ಹಕ್ಕು ನಿಯಮಗಳು, 2005 


ಮಾಹಿತಿ ಹಕ್ಕು ಅಧಿನಿಯಮ 4(1)(ಬಿ) ರಡಿ ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರು (ಜಾರಿ), ಮೈಸೂರು ವಲಯ, ಮೈಸೂರು ರವರ ಕಛೇರಿಗೆ ಸಂಬಂಧಿಸಿದ 
ಮಾಹಿತಿಗಳು 





ಕ್ರಸಂ. ವಿಷಯ 





| ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರು (ಜಾರಿ)ರವರ ಕಾರ್ಯಾಲಯದ ರೂಪುರೇಷೆ 





|| & ಕಛೇರಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರ ಅಧಿಕಾರ, ಜವಾಬ್ದಾರಿ ಮತ್ತು ಕರ್ತವ್ಯಗಳು ಹಾಗೂ ತೀರ್ಮಾನ 
Il ತೆಗೆದುಕೊಳ್ಳುವ ವಿಷಯಗಳಲ್ಲಿ ಅನುಸರಿಸುವ ವಿಧಾನ, ಮೇಲ್ವಿಚಾರಣೆಯ ಹಂತಗಳು ಮತ್ತು ಹೊಣೆಗಾರಿಕೆ 





IV ಕಛೇರಿಯ ಕರ್ತವ್ಯ ನಿರ್ವಹಣೆಗಾಗಿ ನಿಗದಿಪಡಿಸಿರುವ ಕಾಲಮಿತಿ 





ಕಛೇರಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಕರ್ತವ್ಯ ನಿರ್ವಹಣೆಗಾಗಿ ಪಾಲಿಸಬೇಕಾದ ಕಾಯ್ದೆಗಳು, ನಿಯಮಗಳು, 
ಸುತ್ತೋಲೆಗಳು, ನಿಬಂಧನೆಗಳು, ಸೂಚನೆಗಳು, ಕೈಪಿಡಿಗಳು ಮತ್ತು ದಾಖಲೆಗಳು 


vi | ಕಛೇರಿಯ ನಿಯಂತ್ರಣದಲ್ಲಿರುವ ವಿವಿಧ ದಾಖಲೆಗಳ ಪಟ್ಟಿ 




















೧೨೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೫, ೨೦೧೪ ಭಾಗ ೩ 








VI ಕಛೇರಿಯ ಕಾರ್ಯನೀತಿ ಬಗ್ಗೆ ಸಾರ್ವಜನಿಕ ಪ್ರತಿನಿಧಿಗಳು ಪಾಲ್ಗೊಳ್ಳುವ ವಿಷಯ ಸಂಬಂಧ ಇರುವ ವ್ಯವಸ್ಥೆಯ ವಿವರ 


ಕಛೇರಿಯ ಆಡಳಿತಕ್ಕಗಿ ಸಲಹಾರೂಪದ ಮಂಡಳಿ, ಪರಿಷತ್ತು ಅಥವಾ ಎರಡು ಅಥವಾ ಹೆಚ್ಚಿನ ಸದಸ್ಯರನ್ನೊಳಗೊಂಡ ಸಮಿತಿಗಳ, 
Vl ಸಭೆಗಳಲ್ಲಿ ಸಾರ್ವಜನಿಕರು ಪಾಲ್ಗೊಳ್ಳಬಹುದಾದ ಅಥವಾ ಸಭೆಯ ನಡವಳಿಗಳು ಸಾರ್ವಜನಿಕರಿಗೆ ನೀಡಬಹುದಾದ ವ್ಯವಸ್ಥೆಯ 
ವಿವರಗಳು 


ಕಛೇರಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರ ಪಟ್ಟಿ ಮತ್ತು ಕಛೇರಿಯ ಪ್ರತಿಯೊಬ್ಬ ಅಧಿಕಾರಿ ಮತ್ತು ಸಿಬ್ಬಂದಿ 
ವರ್ಗದವರು ಪಡೆಯುವ ಮಾಸಿಕ ವೇತನಗಳ ವಿವರ 








IX &X 





Xl ಕಛೇರಿಯ ಆಯವ್ಯಯದ ವಿವರ 





Xl ಕಛೇರಿಯಿಂದ ಸಹಾಯಧನ ಪಡೆಯುವ ಕಾರ್ಯಯೋಜನೆಗಳು ಹಾಗೂ ಫಲಾನುಭವಿಗಳ ವಿವರ 


ರಿಯಾಯಿತಿಗಳನ್ನು ಪಡೆಯುವ ಕಾರ್ಯಯೋಜನೆಗಳ ಅನುಷ್ಠಾನದ ವಿಧಾನ, ಸಹಾಯಧನದ ಮೊತ್ತ ಹಾಗೂ ಫಲಾನುಭವಿಗಳ 
ವಿವರ. 





೫1 





21 | ವಿದ್ಯುನ್ಮಾನ ವ್ಯವಸ್ಥೆಗೆ ಅಳವಡಿಸಿದ ಕಛೇರಿಯ ಮಾಹಿತಿಗಳು 


XV ನಾಗರೀಕರು ಮಾಹಿತಿಗಳನ್ನು ಪಡೆಯಲು, ವಾಚನಾಲಯದ ವ್ಯವಸ್ಥೆಯನ್ನು ಸೇರಿ, ಇರುವ ವ್ಯವಸ್ಥೆಗಳ ವಿವರ ಮತ್ತು ಕೆಲಸದ ವೇಳೆ 








XVI ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳ ಹೆಸರು, ಪದನಾಮ ಮತ್ತಿತರೆ ವಿವರಗಳು 





0/1 | ನಿಗದಿಪಡಿಸಲಾದ ಇತರೆ ಯಾವುದೇ ಮಾಹಿತಿಗಳು 














ಮಾಹಿತಿ ಹಕ್ಕು ಅಧಿನಿಯಮ 2005 ರ ಕಲಂ 4(1)(ಬಿ) (1) & (1) ರಡಿಯಲ್ಲಿನ ಮಾಹಿತಿ 
ವಲಯದ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರ ಜವಾಬ್ದಾರಿ ಮತ್ತು ಕರ್ತವ್ಯಗಳು ಹಾಗೂ 
ತೀರ್ಮಾನ ತೆಗೆದುಕೊಳ್ಳುವ ವಿಷಯಗಳಲ್ಲಿ ಅನುಸರಿಸುವ ವಿಧಾನ, ಮೇಲ್ವಿಚಾರಣೆಯ ಹಂತಗಳು ಮತ್ತು ಹೊಣೆಗಾರಿಕೆಗಳು 
ಇಲಾಖೆಯು ನಿರ್ವಹಿಸುತ್ತಿರುವ ಕಾಯ್ದೆಗಳ ವಿವರ :- 





ಅ) ಕರ್ನಾಟಕ ಮೌಲ್ಯವರ್ಧಿತ ತೆರಿಗೆ ಕಾಯ್ದೆ 2003 ಮತ್ತು ನಿಯಮಗಳು 2005 





ಆ) ಕೇಂದ್ರ ಮಾರಾಟ ತೆರಿಗೆ ಕಾಯ್ದೆ 1956 ಮತ್ತು ನಿಯಮಗಳು 





ಇ) ಕರ್ನಾಟಕ ಮಾರಾಟ ತೆರಿಗೆ ಕಾಯ್ದೆ 1957 ಮತ್ತು ನಿಯಮಗಳು 





ಈ) ಕರ್ನಾಟಕ ಪ್ರವೇಶ ತೆರಿಗೆ ಕಾಯ್ದೆ 1979 ಮತ್ತು ನಿಯಮಗಳು 





ಉ) ಕರ್ನಾಟಕ ಮನರಂಜನಾ ತೆರಿಗೆ ಕಾಯ್ದೆ 1958 ಮತ್ತು ನಿಯಮಗಳು 





ಊ) | ಕರ್ನಾಟಕ ವೃತ್ತಿ ತೆರಿಗೆ ಕಾಯ್ದೆ 1976 ಮತ್ತು ನಿಯಮಗಳು 





ಯ) | ಕರ್ನಾಟಕ ಕೃಷಿ ವರಮಾನ ತೆರಿಗೆ ಕಾಯ್ದೆ 1957 ಮತ್ತು ನಿಯಮಗಳು 





ಎ) ಕರ್ನಾಟಕ ವಿಲಾಸ ತೆರಿಗೆ ಕಾಯ್ದೆ 1979 ಮತ್ತು ನಿಯಮಗಳು 





ಏ) ಮೈಸೂರು ಬೆಟ್ಟಂಗ್‌ (ಜೂಜು) ತೆರಿಗೆ ಕಾಯ್ದೆ 1932 ಮತ್ತು ನಿಯಮಗಳು 





ಐ) * ಕರ್ನಾಟಕ ವಿಶೇಷ ಪ್ರವೇಶ ತೆರಿಗೆ ಕಾಯ್ದೆ 2004 ಮತ್ತು ನಿಯಮಗಳು 














ಒ) ** ಕರ್ನಾಟಕ ಲಾಟರಿಗಳ ಮೇಲೆ ತೆರಿಗೆ ಅಧಿನಿಯಮ 2004 ಮತ್ತು ನಿಯಮಗಳು 





ವಿಶೇಷ ಷರಾ : * ಸದರಿ ಕಾಯ್ದೆಯನ್ನು ಅಸಿಂಧುಗೊಳಿಸಿರುವ ಬಗ್ಗೆ ರಾಜ್ಯ ಸರ್ಕಾರ ಸಲ್ಲಿಸಿರುವ ರಿಟ್‌ ಅಪೀಲ್‌ ಅರ್ಜಿ ರಾಜ್ಯ ಉಚ್ಛ ನ್ಯಾಯಾಲಯದಲ್ಲಿ 
ಇನ್ನೂ ತೀರ್ಮಾನವಾಗಿರುವುದಿಲ್ಲ. ಸದರಿ ಕಾಯ್ದೆಯ ಮಾನ್ಯತೆಯು ಕರ್ನಾಟಕ ಉಚ್ಛ ನ್ಯಾಯಾಲಯದ ಅಂತಿಮ ತೀರ್ಪಿಗೆ ಒಳಪಟ್ಟಿರುತ್ತದೆ. 


** ಕರ್ನಾಟಕ ಲಾಟರಿಗಳ ಮೇಲಿನ ತೆರಿಗೆ ಅಧಿನಿಯಮದ ಸಾಂವಿಧಾನಿಕ ಬದ್ಧತೆಯನ್ನು ರಾಜ್ಯ ಉಚ್ಛ ನ್ಯಾಯಾಲಯ ಎತ್ತಿ ಹಿಡಿದಿರುತ್ತದೆ. 
ಆದರೆ, ಕರ್ನಾಟಕ ಸರ್ಕಾರವು ಎಲ್ಲಾ ತರಹದ ಲಾಟರಿ ಮಾರಾಟವನ್ನು ನಿಷೇಧಿಸಿರುವುದು. 


ಇಲಾಖೆಯು ನಿರ್ವಹಿಸುತ್ತಿರುವ ಮೇಲೆ ಹೇಳಿರುವ (ಅ) ರಿಂದ (ಏ) ರವರೆಗಿನ ಕಾಯ್ದೆಗಳಡಿಯಲ್ಲಿ ಅಧಿಕಾರ ಚಲಾಯಿಸಲು ಮತ್ತು ಕರ್ತವ್ಯ 
ನಿರ್ವಹಿಸಲು ಕೆಳಕ೦ಡ ಅಧಿಕಾರಿಗಳು ನೇಮಿಸಲ್ಪಟ್ಟಿರುತ್ತಾರೆ. 


1. ವಾಣಿಜ್ಯ ತೆರಿಗೆಗಳ ಜಂಟಿ ಆಯುಕ್ತರು :- 





ಜಂಟಿ ಆಯುಕ್ತರವರು ಈ ವಲಯದ ಮುಖ್ಯಸ್ಥರಾಗಿದ್ದು, ಈ ವಲಯದ ನೇರ ಆಡಳಿತ, ಗುಪ್ತವಾರ್ತೆ, ತನಿಖೆ ಮತ್ತು ಜಾಗೃತಿ ಚಟುವಟಿಕೆಗಳು, 
ಸ್ಥಿರ ತನಿಖಾ ಠಾಣೆಗಳ ಕಾರ್ಯನಿರ್ವಹಣೆಯ ಮೇಲ್ವಿಚಾರಣೆಯನ್ನು ನಿರ್ವಹಿಸುತ್ತಾರೆ. ಅಲ್ಲದೆ, ಈ ವಲಯದ ಎಲ್ಲಾ ಅಧೀನ ಕಛೇರಿಗಳ ಆಡಳಿತ ಮತ್ತು 
ಮೇಲುಸ್ತುವಾರಿಯನ್ನು ಜ೦ಟಿ ಆಯುಕ್ತರು ನಿರ್ವಹಿಸುತ್ತಾರೆ. 


ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರವರು, ಮೈಸೂರು ಜಾರಿ ವಲಯದ ಕ್ಷೇತ್ರವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಅಧೀನ ಕಛೇರಿಗಳ ವ್ಯಾಪ್ತಿಗೆ 
ಸಂಬಂಧಿಸಿದಂತೆ, ಮಾಹಿತಿ ಹಕ್ಕು ಅಧಿನಿಯಮದಡಿ ಮೊದಲ ಮೇಲ್ಮನವಿ ಪ್ರಾಧಿಕಾರವಾಗಿ ಮಾನ್ಯ ವಾಣಿಜ್ಯ ತೆರಿಗೆ ಆಯುಕ್ತರಿಂದ ನಿಯೋಜಿಸಲ್ಪಟ್ಟಿರುತ್ತಾರೆ. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೫, ೨೦೧೪ ೧೨೨೫ 





2. ವಾಣಿಜ್ಯ ತೆರಿಗೆಗಳ ಉಪ ಆಯುಕ್ತರು :- 


ಉಪ ಆಯುಕ್ತರವರು ಮೈಸೂರು ಜಾರಿ ವಲಯದ ವ್ಯಾಪ್ತಿಯಲ್ಲಿ ಇಲಾಖೆಯು ನಿರ್ವಹಿಸುತ್ತಿರುವ ಕಾಯ್ದೆಯಡಿ ಅಧಿಕಾರ ಚಲಾಯಿಸಲು 
ಮತ್ತು ಕರ್ತವ್ಯ ನಿರ್ವಹಿಸಲು ನೇಮಿಸಲ್ಪಟ್ಟಿರುತ್ತಾರೆ. ಇವರು ಮಾನ್ಯ ವಾಣಿಜ್ಯ ತೆರಿಗೆ ಆಯುಕ್ತರವರ ಕಾರ್ಯಸೂಚಿಯನ್ವಯ ವ್ಯಾಪಾರ ಸ್ಥಳಗಳಿಗೆ ಭೇಟಿ 
ನೀಡಿ ತಪಾಸಣೆ ಕೈಗೊಳ್ಳುವ ಅಧಿಕಾರ ಹೊಂದಿದ್ದು, ಸರಕು/ದಾಖಲಾತಿಗಳು ಹೊಂದಾಣಿಕೆಯಿಲ್ಲದ ಪ್ರಕರಣಗಳಲ್ಲಿ ತೆರಿಗೆ/ದಂಡ ವಿಧಿಸುವ ಮತ್ತು 
ಅವುಗಳನ್ನು ವಸೂಲಿ ಮಾಡಿ, ತಪಾಸಣಾ ವರದಿಯನ್ನು ಸಂಬಂಧಿಸಿದ ಕಛೇರಿಗಳಿಗೆ ಕಳುಹಿಸುವ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಹಾಗೂ 
ಮೇಲಾಧಿಕಾರಿಗಳ ಸೂಚನೆಯನ್ವಯ ಕಾರ್ಯ ನಿರ್ವಹಿಸುತ್ತಾರೆ. 


3. ವಾಣಿಜ್ಯ ತೆರಿಗೆಗಳ ಸಹಾಯಕ ಆಯುಕ್ತರು : 


ಈ ಕಛೇರಿಯಲ್ಲಿ ನಾಲ್ಕು ಜನ ಸಹಾಯಕ ಆಯುಕ್ತರುಗಳು ಮೈಸೂರು ಜಾರಿ ವಲಯದ ವ್ಯಾಪ್ತಿಯಲ್ಲಿ ಕಾರ್ಯ ನಿರ್ವಹಿಸುತ್ತಿರುತ್ತಾರೆ. ಇವರು 
ಮಾನ್ಯ ವಾಣಿಜ್ಯ ತೆರಿಗೆ ಆಯುಕ್ತರವರ ಕಾರ್ಯಸೂಚಿಯನ್ವಯ ವ್ಯಾಪಾರ ಸ್ಥಳಗಳಿಗೆ ಭೇಟಿ ನೀಡಿ ತಪಾಸಣೆ ಕೈಗೊಳ್ಳುವ ಅಧಿಕಾರ ಹೊಂದಿದ್ದು, 
ಸರಕು/ದಾಖಲಾತಿಗಳು ಹೊಂದಾಣಿಕೆಯಿಲ್ಲದ ಪ್ರಕರಣಗಳಲ್ಲಿ ತೆರಿಗೆ/ದಂಡ ವಿಧಿಸುವ ಮತ್ತು ಅವುಗಳನ್ನು ವಸೂಲಿ ಮಾಡಿ, ತಪಾಸಣಾ ವರದಿಯನ್ನು 
ಸಂಬಂಧಿಸಿದ ಕಛೇರಿಗಳಿಗೆ ಕಳುಹಿಸುವ ಕಾರ್ಯವನ್ನು ನಿರ್ವಹಿಸುತ್ತಾರೆ ಹಾಗೂ ಮೇಲಾಧಿಕಾರಿಗಳ ಸೂಚನೆಯನ್ವಯ ಕಾರ್ಯ ನಿರ್ವಹಿಸುತ್ತಾರೆ. 


4. ವಾಣಿಜ್ಯ ತೆರಿಗೆಗಳ ಅಧಿಕಾರಿಗಳು : 


ಆಯುಕ್ತರ ಕಾರ್ಯಸೂಚಿಯ ಅನ್ವಯ ಮೈಸೂರು ಜಾರಿ ವಲಯದ ವ್ಯಾಪ್ತಿಯ ವ್ಯಾಪಾರ ಸ್ಥಳಗಳಿಗೆ ಭೇಟಿ ನೀಡಿ ತಪಾಸಣೆ ಕೈಗೊಳ್ಳುವುದು, 
ಸಂಬಂಧಿಸಿದ ಕಛೇರಿಗಳಿಗೆ ವರದಿ ಸಲ್ಲಿಸುವುದು. ಇವರು ಮಾನ್ಯ ವಾಣಿಜ್ಯ ತೆರಿಗೆ ಆಯುಕ್ತರವರ ಕಾರ್ಯಸೂಚಿಯನ್ವಯ ವ್ಯಾಪಾರ ಸ್ಥಳಗಳಿಗೆ ಭೇಟಿ 
ನೀಡಿ ತಪಾಸಣೆ ಕೈಗೊಳ್ಳುವ ಅಧಿಕಾರ ಹೊಂದಿದ್ದು, ಸರಕು/ದಾಖಲಾತಿಗಳು ಹೊಂದಾಣಿಕೆಯಿಲ್ಲದ ಪ್ರಕರಣಗಳಲ್ಲಿ ತೆರಿಗೆ/ದಂಡ ವಿಧಿಸುವ ಮತ್ತು 
ಅವುಗಳನ್ನು ವಸೂಲಿ ಮಾಡುವ ಅಧಿಕಾರವನ್ನು ಹೊಂದಿರುತ್ತಾರೆ ಹಾಗೂ ಮೇಲಧಿಕಾರಿಗಳ ಸೂಚನೆಯನ್ವಯ ಕಾರ್ಯ ನಿರ್ವಹಿಸುತ್ತಾರೆ. 


ಸ್ಥಿರ ತನಿಖಾಠಾಣೆಗಳಲ್ಲಿ ಕಾರ್ಯನಿರ್ವಹಿಸುವ ಅಧಿಕಾರಿಗಳು ಸರಕು ವಾಹನದ ತಪಾಸಣೆ ಸಮಯದಲ್ಲಿ, ದಾಖಲಾತಿ ಸಂಗ್ರಹಣೆ, ನ್ಯೂನತೆ 
ಕಂಡುಬಂದಲ್ಲಿ ದಂಡ ವಿಧಿಸುವುದು ಹಾಗೂ ಕರ್ನಾಟಕ ವಿಶೇಷ ಪ್ರವೇಶ ತೆರಿಗೆ ಕಾಯ್ದೆಯಡಿ - ಕರ್ನಾಟಕ ಮಾರಾಟ ತೆರಿಗೆ ಕಾಯ್ದೆಯಡಿ ನೋಂದಣಿ 
ಪಡೆಯದ ಆಮದುದಾರರ ಸರಕು ವಾಹನವನ್ನು ತನಿಖಾ ಠಾಣೆಯಲ್ಲಿ ಮತ್ತು ಇತರೆ ಸ್ಥಳಗಳಲ್ಲಿ ತನಿಖೆ ಮಾಡಿದ ಪ್ರಕರಣಗಳಲ್ಲಿ ಕರನಿರ್ಧರಣಾ 
ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಾರೆ. ಸಂಬಂಧಿಸಿದ ಕಛೇರಿಗಳಿಗೆ ವರದಿ ಸಲ್ಲಿಸುವುದು ಸೇರಿದಂತೆ ಇವರು ಜಂಟಿ ಆಯುಕ್ತರು/ಉಪ ಆಯುಕ್ತರ 
ಮಾರ್ಗದರ್ಶನದಲ್ಲಿ ಕಾರ್ಯನಿರ್ವಹಿಸುತ್ತಾರೆ. 


ಅಲ್ಲದೆ ವಾಣಿಜ್ಯ ತೆರಿಗೆ ಅಧಿಕಾರಿಗಳು ಸಂಬಂಧಪಟ್ಟ ಕಛೇರಿ/ ಅಧಿಕಾರ ವ್ಯಾಪಿಗೆ ಒಳಪಡುವಂತೆ ಮಾಹಿತಿ ಹಕ್ಕು ಅಧಿನಿಯಮದಡಿ 
ಸಾರ್ವಜನಿಕ ಮಾಹಿತಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಲು ಆಯುಕ್ತರಿ೦ದ ನೇಮಿಸಲ್ಪಟ್ಟಿರುತ್ತಾರೆ. 


5, ವಾಣಿಜ್ಯ ತೆರಿಗೆ ನಿರೀಕ್ಷಕರು : 


ಇಲಾಖೆ ನಿರ್ವಹಿಸುತ್ತಿರುವ ಕಾಯ್ದೆಗಳಡಿ, ಕಛೇರಿಯ ಮುಖ್ಯಸ್ಥರ ನಿರ್ದೇಶನದಂತೆ, ಆಡಳಿತಕ್ಕೆ ಸಂಬಂಧಿಸಿದಂತೆ ಸೂಚಿಸಿದ ಎಲ್ಲಾ 
ಕಾರ್ಯಗಳನ್ನು ನಿರ್ವಹಿಸುವುದು. ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು ವಾಣಿಜ್ಯ ತೆರಿಗೆ ಅಧಿಕಾರಿಯವರಿಗೆ ವ್ಯಾಪಾರ ಸ್ಥಳಗಳಿಗೆ ಭೇಟಿ ನೀಡಿ 
ತಪಾಸಣೆ ಕಾರ್ಯ ಕೈಗೊಳ್ಳಲು ಸಹಕರಿಸುವುದು. ಸಂಬಂಧಿಸಿದ ದಾಖಲಾತಿಗಳು, ನಿಯತಕಾಲಿಕಗಳು, ಕಡತಗಳ ಹಾಗೂ ವಹಿಗಳನ್ನು ನಿರ್ವಹಿಸುವುದು. 
ಅಧಿಕಾರಿಯವರು ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಸೂಚಿಸಿದ ಪ್ರಕರಣಗಳಲ್ಲಿ ದಾಖಲಾತಿಗಳ ಅಡ್ಡಪರಿಶೀಲನೆ ಹಾಗೂ ವ್ಯಾಪಾರ ಸ್ಥಳಕ್ಕೆ ಭೇಟಿ ನೀಡಿ ವಸ್ತು 
ಸ್ಥಿತಿಯ ವರದಿಯನ್ನು ಅಧಿಕಾರಿಯವರಿಗೆ ಸಲ್ಲಿಸುವುದು. 
6. ವಿಷಯ ನಿರ್ವಾಹಕರು : 


ಜಾರಿ ವಲಯಕ್ಕೆ ಸಂಬಂಧಿಸಿದಂತೆ, ವಿಷಯ ನಿರ್ವಾಹಕರು ಕಛೇರಿ ಮುಖ್ಯಸ್ಥರ ಉಸ್ತುವಾರಿಯಲ್ಲಿ ಮತ್ತು ಅವರ ನಿರ್ದೇಶನದಂತೆ, ಕಛೇರಿ 
ಆಡಳಿತಕ್ಕೆ ಸಂಬಂಧಿಸಿದ ವಹಿಗಳನ್ನು ಅಂದರೆ ನಗದು ವಹಿ, ಅಂಚೆ ಚೀಟಿ ವಹಿ, ಗಂಥಾಲಯ ವಹಿ, ಜಡ ಸರಕುವಹಿ, ಆಗಮನ ವಹಿ, ನಿರ್ಗಮನ ಮಹಿ, 
ಕಡತ ವಿಲೇವಾರಿ ವಹಿ ಮುಂತಾದವುಗಳನ್ನು ನಿರ್ವಹಿಸುತ್ತಾರೆ. ಅಲ್ಲದೇ ತನಿಖಾ ಬಿಂದು/ತನಿಖಾ ಠಾಣೆಗಳಲ್ಲಿ ಸಂಗ್ರಹಿಸಲಾದ ದಾಖಲೆಗಳನ್ನು 
ಗಣಕೀಕರಣಗೊಳಿಸುವುದು ಹಾಗೂ ಸಂಗ್ರಹಿಸಿದ ದಾಖಲೆಗಳನ್ನು ವಿಭಾಗಾವಾರು ವಿಂಗಡಣೆ ಮಾಡಿ, ಸಂಬಂಧಿಸಿದ ವಿಭಾಗಗಳಿಗೆ ರವಾನಿಸುವುದು. 
ಮಾನ್ಯ ಆಯುಕ್ತರ ಸುತ್ತೋಲೆಯಲ್ಲಿ ಗೊತ್ತುಪಡಿಸಿದಂತೆ ಎಲ್ಲ ವಿಧದ ನಿಯತಕಾಲಿಕಗಳು ಮತ್ತು ವರದಿಗಳನ್ನು ನಿಗದಿಪಡಿಸಿದಂತೆ ಸಿದ್ದಪಡಿಸಿ ಸಲ್ಲಿಸುವುದು, 
ಹಾಗೂ ಮೇಲಾಧಿಕಾರಿಗಳ ಸೂಚನೆಯನ್ವಯ ಕಾರ್ಯನಿರ್ವಹಿಸುತ್ತಾರೆ. 
7. ಕರವಸೂಲಿಗಾರರ ಕರ್ತವ್ಯಗಳು : 


ಕಛೇರಿಯಲ್ಲಿ ಸಂಗ್ರಹವಾದ ನಗದು (ತೆರಿಗೆ/ದಂಡ) ಹಾಗೂ ಧನಾದೇಶಗಳನ್ನು ಬ್ಯಾಂಕಿಗೆ ಜಮೆ ಮಾಡುವುದು ಹಾಗೂ ಅಧಿಕಾರಿಗಳು 
ನೀಡುವ ತಗಾದೆ ಮತ್ತು ಇತರೆ ಸೂಚನಾಪತ್ರಗಳನ್ನು ವರ್ತಕರುಗಳಿಗೆ ಜಾರಿ ಮಾಡುವುದು. ಹಾಗೂ ಅಧಿಕಾರಿಗಳು ಸೂಚಿಸುವ ಕಛೇರಿಯ ಯಾವುದೇ 
ಕಾರ್ಯಗಳನ್ನು ನಿರ್ವಹಿಸುವುದು. 


IV ಕಛೇರಿಯ ಕರ್ತವ್ಯ ನಿರ್ವಹಣೆಗಾಗಿ ನಿಗದಿಪಡಿಸಿರುವ ಕಾಲಮಿತಿ 





ಈ ವಲಯವು ಜಾರಿ ಕಾರ್ಯದಲ್ಲಿ ತೊಡಗಿರುವುದರಿ೦ದ ಎಲ್ಲಾ ಪ್ರಕರಣಗಳು ಆಗಿಂದಾಗ್ಗೆ ಇತ್ಯರ್ಥಗೊಳ್ಳುವುದರಿಂದ ಕರ್ತವ್ಯ ನಿರ್ವಹಣೆಯಲ್ಲಿ 
ಯಾವುದೇ ಕಾಲಮಿತಿ ನಿಗದಿಪಡಿಸಿರುವುದಿಲ್ಲ. 


೧೨೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೫, ೨೦೧೪ 


ಭಾಗ ೩ 





'/ ಕಛೇರಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಕರ್ತವ್ಯ ನಿರ್ವಹಣೆಗಾಗಿ ಪಾಲಿಸಬೇಕಾದ ಕಾಯ್ದೆಗಳು, ನಿಯಮಗಳು, ಸುತ್ತೋಲೆಗಳು, ನಿಬಂಧನೆಗಳು, 


ಸೂಚನೆಗಳು, ಕೈಪಿಡಿಗಳು ಮತ್ತು ದಾಖಲೆಗಳು: 





1 ಕರ್ನಾಟಕ ವಾಣಿಜ್ಯ ತೆರಿಗೆಗಳ ಕೈಪಿಡಿ 1998 





ನಿರ್ದೇಶನಗಳು 


ಖೆ ವಾಣಿಜ್ಯ ತೆರಿಗೆಗಳ ಆಯುಕ್ತರು ಕಾಲಕಾಲಕ್ಕೆ ಹೊರಡಿಸುವ ಸುತ್ತೋಲೆಗಳು, ಸರ್ಕಾರದ ಅಧಿಸೂಚನೆಗಳು ಮತ್ತು 





ಕರ್ನಾಟಕ ಮೌಲ್ಯವರ್ಧಿತ ತೆರಿಗೆ ಕಾಯ್ದೆ 2003 ಮತ್ತು ನಿಯಮಗಳು 2005 





ಕೇಂದ್ರ ಮಾರಾಟ ತೆರಿಗೆ ಕಾಯ್ದೆ 1956 ಮತ್ತು ನಿಯಮಗಳು 





ಕರ್ನಾಟಕ ಮಾರಾಟ ತೆರಿಗೆ ಕಾಯ್ದೆ 1957 ಮತ್ತು ನಿಯಮಗಳು 





ಕರ್ನಾಟಕ ಪ್ರವೇಶ ತೆರಿಗೆ ಕಾಯ್ದೆ 1979 ಮತ್ತು ನಿಯಮಗಳು 





ಕರ್ನಾಟಕ ಮನರಂಜನಾ ತೆರಿಗೆ ಕಾಯ್ದೆ 1958 ಮತ್ತು ನಿಯಮಗಳು 





ಕರ್ನಾಟಕ ವೃತ್ತಿ ತೆರಿಗೆ ಕಾಯ್ದೆ 1976 ಮತ್ತು ನಿಯಮಗಳು 





|| ಇ|೦ |೪| | ೪% 


ಕರ್ನಾಟಕ ಕೃಷಿ ವರಮಾನ ತೆರಿಗೆ ಕಾಯ್ದೆ 1957 ಮತ್ತು ನಿಯಮಗಳು 





10. ಕರ್ನಾಟಕ ವಿಲಾಸ ತೆರಿಗೆ ಕಾಯ್ದೆ 1979 ಮತ್ತು ನಿಯಮಗಳು 





1], ಮೈಸೂರು ಬೆಟ್ಟಂಗ್‌ (ಜೂಜು) ತೆರಿಗೆ ಕಾಯ್ದೆ 1932 ಮತ್ತು ನಿಯಮಗಳು 





12. | ಕರ್ನಾಟಕ ವಿಶೇಷ ಪ್ರವೇಶ ತೆರಿಗೆ ಕಾಯ್ದೆ 2004 ಮತ್ತು ನಿಯಮಗಳು 





13. ಕರ್ನಾಟಕ ಲಾಟರಿಗಳ ಮೇಲೆ ತೆರಿಗೆ ಅಧಿನಿಯಮ 2004 ಮತ್ತು ನಿಯಮಗಳು 





14. ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು (K.C.S.R.) 





15. ಕರ್ನಾಟಕ ಆರ್ಥಿಕ ಸಂಹಿತೆ ( K.F.C.) 





16. ಕರ್ನಾಟಕ ರಾಜ್ಯ ಖಜಾನೆ ಸಂಹಿತೆ 





17. ಕೇಂದ್ರ ಮಾಹಿತಿ ಹಕ್ಕು ಅಧಿನಿಯಮ 2005 ಮತ್ತು ಕರ್ನಾಟಕ ಮಾಹಿತಿ ಪಡೆಯಲು ಹಕ್ಕು ನಿಯಮಗಳು, 2005 





18. | ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 1999 





19. ಕರ್ನಾಟಕ ನಾಗರೀಕ ಸೇವಾ ನಡತೆ (ವರ್ತನೆ) ನಿಯಮಗಳು 1966 











20. ಕರ್ನಾಟಕ ನಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿಗಳು) (೦.೦.೩) ನಿಯಮಗಳು 1957 








VI ಕಛೇರಿಯ ನಿಯಂತ್ರಣದಲ್ಲಿರುವ ವಿವಿಧ ದಾಖಲೆಗಳ ಪಟ್ಟಿ 
1. ತಪಾಸಣೆಗೆ ಸಂಬಂಧಿಸಿದ ದಾಖಲೆಗಳು 
“ಕೆ” ನೋಟೀಸು ಮತ್ತು ಆದೇಶಗಳು 
ಸರಕು ವಾಹನಗಳ ತಪಾಸಣೆ ಸಮಯದಲ್ಲಿ ಸಂಗ್ರಹಿಸಲಾದ ದಾಖಲೆಗಳು 
ಜಿ.ಸಿ.ಹ೦ಬರಹಗಳಿಗೆ ಸಂಬಂಧಿಸಿದ ದಾಖಲೆಗಳು 
ರಾಜಸ್ವ ಸಂಗ್ರಹಣೆಯ ವಿವರಗಳು 





ಆ # WN 


Vil. ಕಛೇರಿಯ ಕಾರ್ಯನೀತಿ ಬಗ್ಗೆ ಸಾರ್ವಜನಿಕ ಪ್ರತಿನಿಧಿಗಳು ಪಾಲ್ಗೊಳ್ಳುವ ವಿಷಯ ಸಂಬಂಧ ಇರುವ ವ್ಯವಸ್ಥೆಯ ವಿವರ 


ಮತ್ತು 


Vill. ಕಛೇರಿಯ ಆಡಳಿತಕ್ಕಾಗಿ ಸಲಹಾರೂಪದ ಮಂಡಳಿ, ಪರಿಷತ್ತು ಅಥವಾ ಎರಡು ಅಥವಾ ಹೆಚ್ಚಿನ ಸದಸ್ಯರನ್ನೊಳಗೊಂಡ ಸಮಿತಿಗಳ, ಸಭೆಗಳಲ್ಲಿ 
ಸಾರ್ವಜನಿಕರು ಪಾಲ್ಗೊಳ್ಳಬಹುದಾದ ಅಥವಾ ಸಭೆಯ ನಡಾವಳಿಗಳು ಸಾರ್ವಜನಿಕರಿಗೆ ನೀಡಬಹುದಾದ ವ್ಯವಸ್ಥೆಯಿದ್ದಲ್ಲಿ ಅದರ ವಿವರಗಳು : 


ವ್ಯಾಪಾರ ಸಂಘ ಸಂಸ್ಥೆಗಳ ಮಾನ್ಯತೆ ಪಡೆದ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಪದಾಧಿಕಾರಿಗಳು ಅವಶ್ಯಕತೆ ಇದ್ದಾಗ ವಾಣಿಜ್ಯ ತೆರಿಗೆ ಜಂಟಿ 


ಆಯುಕ್ತರನ್ನು ಕಛೇರಿ ವೇಳೆಯಲ್ಲಿ ಸಂಪರ್ಕಿಸಬಹುದಾಗಿದೆ. 
|« ಕಛೇರಿಯ ಅಧಿಕಾರಿಗಳ ಮತ್ತು ಸಿಬ್ಬಂದಿ ವರ್ಗದವರ ಪಟ್ಟಿ ಮತ್ತು 
X ಪ್ರತಿಯೊಬ್ಬ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಪಡೆಯುವ ಮಾಸಿಕ ವೇತನಗಳ ವಿವರ 


ದಿನಾಂಕ:31.03.2014ರಲ್ಲಿದ್ದಂತೆ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರ ಹೆಸರು, ಹುದ್ದೆ ಮತ್ತು ವೇತನ ವಿವರಗಳ ಪಟ್ಟಿ 
(ಮುಂಬಡ್ತಿ, ವೇತನ, ವಾರ್ಷಿಕ ವೇತನ ಬಡ್ತಿ, ತುಟ್ಟಿಭತ್ಯೆ ಮುಂತಾದವುಗಳು ಕಾಲಕಾಲಕ್ಕೆ ಬದಲಾಗುತ್ತಿರುತ್ತದೆ.) 





§ 


ಅಧಿಕಾರಿ / ನೌಕರರ ಹೆಸರು 


25 
೦ 
೦೮ 


ಒಟ್ಟು ವೇತನ (ಮಾರ್ಚ್‌ 2014ರಲ್ಲಿದ್ದಂತೆ) 
೧೧೦ 





ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರು (ಜಾರಿ), ಮೈಸೂರು ವಲಯ, ಮೈಸೂರು 





1 | ಕೆ.ವಿ.ಸತ್ಯಪ್ರಕಾಶ್‌ 











66765 









































































































































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೫, ೨೦೧೪ ದ್ವಿಿತಿಶ 
ಕ್ರಮ 
ಸಂಖ್ಯೆ ಅಧಿಕಾರಿ / ನೌಕರರ ಹೆಸರು ಒಟ್ಟು ವೇತನ (ಮಾರ್ಚ್‌ 2014ರಲ್ಲಿದ್ದಂತೆ) 
ವಾಣಿಜ್ಯ ತೆರಿಗೆ ಉಪ ಆಯುಕ್ತರು (ಜಾರಿ), ಮೈಸೂರು ವಲಯ, ಮೈಸೂರು 
| ಬಿ.ಎನ್‌.ಗಿರಿಯಣ್ಣವರ್‌ 58620 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು (ಜಾರಿ), ಮೈಸೂರು 
1 ಕೆ.ಎಸ್‌.ಜೋತಿ (ಜಾರಿ)-1 51735 
2 ರಮೇಶ್‌ ನರಸಯ್ಯ (ಜಾರಿ)-2 44580 
3 ಗಂಗಾಧರಯ್ಯ (ಜಾರಿ)-3 54368 
4 ಖಾಲಿ ಹುದ್ದೆ ದ 
ವಾಣಿಜ್ಯ ತೆರಿಗೆ ಅಧಿಕಾರಿಗಳು (ಜಾರಿ), ಮೈಸೂರು 
I ಎನ್‌.ದೀಪಾ, ಪತ್ರಾಂಕಿತ ವ್ಯವಸ್ಥಾಪಕರು 37290 
2 ಉದಯಕುಮಾರ್‌(ಜಾರಿ)-1 38105 
3 ಪಿ.ಡಿ.ಶೋಭಾ(ಜಾರಿ)-2 37290 
4 ಜಿ.ಎಂ.ವೀರಭದ್ರ(ಜಾರಿ)-3 37285 
5 ಶಂಕರಪ್ಪ (ಜಾರಿ)-4 46590 
6 ರೇಷ್ಮಾವಿ.(ಜಾರಿ)-5 38235 
7, ಪಿ.ಎಸ್‌.ಸುರೇಶ್‌ಬಾಬು(ಜಾರಿ)-6 40694 
8 ವೀರಚಿಕ್ಕಯ್ಯ(ಜಾರಿ)-7 38180 
9 ಸುದರ್ಶನ್‌ ದೇವ ಪ್ರಸಾದ್‌(ಜಾರಿ)-8 38105 
10 ಎಸ್‌.ರಾಮೇಗೌಡ(ಜಾರಿ)-9 44180 
11 ಡಿ.ಎಸ್‌.ರಾಜಶೇಖರ್‌(ಜಾರಿ)-10 47420 
12 ಎಂ.ಪ್ರಭಾವತಿ(ಜಾರಿ)-11 39707 
13 ಸಿದ್ದರಾಮು(ಜಾರಿ)-12 42270 
14 ವಾರೇಶ್‌.ಜಿ.ಸಂಗೊಂದಿ(ಜಾರಿ)-13 38105 
ವಾಣಿಜ್ಯ ತೆರಿಗೆ ಅಧಿಕಾರಿಗಳು(ತನಿಖಾ ಠಾಣೆ), ಗುಂಡ್ಲುಪೇಟೆ 
15 ಎಸ್‌.ಕೆ.ರವಿಕುಮಾರ್‌ 35185 
16 ಕೆ.ಸಿದ್ದೇಗೌಡ 35185 
17 ಕೆ.ಬಿ.ರಾಜು 35185 
18 ಎಸ್‌.ನಾಗರಾಜು 29250 
ವಾಣಿಜ್ಯ ತೆರಿಗೆ ಅಧಿಕಾರಿಗಳು(ತನಿಖಾ ಠಾಣೆ), ಪುಣಜನೂರು 
19 ಎಸ್‌.ದೊರೆಸ್ವಾಮಿ 39100 
20 ಎಂ.ಶಾಂತಪ್ಪ 41000 
21 ಕೆ.ಸಿ.ಶಿವರಾಮು 43810 
22 ಎನ್‌.ಪಿ.ಮಲ್ಲೇಶ್‌ 35485 
ವಾಣಿಜ್ಯ ತೆರಿಗೆ ಅಧಿಕಾರಿಗಳು(ತನಿಖಾ ಠಾಣೆ), ಪೆರಂಬಾಡಿ 
23 ರುದ್ರಪ್ಪಬಿ.ಕೆ. 31625 
24 ಯತೀಶ್‌.ಎನ್‌. 29250 
25 ಎಂ. ನಂಜುಂಡಸ್ವಾಮಿ 40935 
26 ಎಸ್‌.ನಟರಾಜ 35185 
ಬ ವಾಣಿಜ್ಯ ತೆರಿಗೆ ಪರಿವೀಕ್ಷಕರು :: 
ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರ ಕಛೇರಿ (ಜಾರಿ), ಮೈಸೂರು 
1 ಹೆಚ್‌.ಎನ್‌.ನಟರಾಜ್‌ 37340 









































































































































೧೨೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೫, ೨೦೧೪ ಭಾಗ ೩ 
ಕ್ರಮ 
ಸಂಖ್ಯೆ ಅಧಿಕಾರಿ / ನೌಕರರ ಹೆಸರು ಒಟ್ಟು ವೇತನ (ಮಾರ್ಚ್‌ 2014ರಲ್ಲಿದ್ದಂತೆ) 
2 | ಎಸ್‌.ಸಿದ್ದಯ್ಯ 31130 
3 | ಬಿ.ಎಸ್‌.ಕಲ್ಲೇಶ್‌ 38285 
4 ಬಿ.ಎ.ಮಹದೇವ 38664 
5 ಬಿ.ಆರ್‌.ನಳಿನಕುಮಾರಿ 33339 
6 ಕೆ.ಭಾರತಿ 33529 
7 ಎಂ.ವಿ.ಕನ್ನಿಕ 30820 
$ ಎನ್‌.ಟಿ.ಗಾಯತ್ರಿ 30834 
9 ಖಾಲಿ ದ 
10 ಸೌಭಾಗ್ಯ 30834 
11 ಎಂ.ಎನ್‌.ಮೋಹನ 33729 
12 ಪಿ.ಬಿ. ಪೂಣಚ್ಚ 32750 
13 ಸಿ.ಸುರೇಶ್‌ 34074 
14 ಕೆ.ಎಂ.ನಾಗರಾಜು 37465 
15 ಹುಚ್ಚೇಗೌಡ 37719 
16 ಜಿ.ನಾಗರಾಜು 29510 
17 ಬಿ. ಸೋಮಶೇಖರ್‌ 29735 
18 ಹರಿಶ್ಚಂದ್ರ.ವಿ.ನಾಯಕ್‌ 30024 
19 ಎನ್‌.ನ೦ಜು೦ಡಸ್ವಾಮಿ 43524 
20 ಜಿ.ಎಲ್‌.ಜವರೇಗೌಡ 30320 
21 ಕುಸುಮಾ.ಎಂ.ಆರ್‌. 33429 
22 ಸಿ.ಪಿ. ಯೋಗೇಶ್‌ 37340 
23 ಟಿ|ರುಕ್ಮಿಣಿ 37440 
24 ಎಂ.ಆರ್‌.ನಾಗೇಂದ್ರ 31130 
ವಾಣಿಜ್ಯ ತೆರಿಗೆ ತನಿಖಾ ಠಾಣೆ, ಗುಂಡ್ಲುಪೇಟೆ 
25 ಅಣ್ಣೇಗೌಡ 29720 
26 ಬಸವಣ್ಣಸಿ.ಪಿ. 30839 
27 ದಿವಾಕರ್‌.ಕೆ.ಎಸ್‌. 40499 
28 ಗುರುರಾಜ.ಎ.ಎನ್‌. 28424 
ವಾಣಿಜ್ಯ ತೆರಿಗೆ ತನಿಖಾ ಠಾಣೆ, ಪುಣಜನೂರು 
29 ವಿ. ರಾಮು 30850 
30 ರಾಜಶೇಖರಮೂರ್ತಿ 34350 
31 ನಿರಂಜನ್‌ 27275 
32 ಪಿ.ಬಾಲಸುಂದರ ಕುಮಾರ್‌ 40424 
ವಾಣಿಜ್ಯ ತೆರಿಗೆ ತನಿಖಾ ಠಾಣೆ, ಪೆರಂಬಾಡಿ 
33 ಎಲ್‌.ಸುರೇಶ್‌ 34450 
34 ಹೆಚ್‌.ಎಸ್‌.ಬಸವೇಗೌಡ 31449 
35 ಜಿ.ಎಂ.ಶಿವಕುಮಾರ್‌ 27674 
36 ಖಾಲಿ ದ 









































































































































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೫, ೨೦೧೪ ೧೨೨೯ 
ಕ್ರಮ 
ಸಂಖ್ಯೆ ಅಧಿಕಾರಿ / ನೌಕರರ ಹೆಸರು ಒಟ್ಟು ವೇತನ (ಮಾರ್ಚ್‌ 2014ರಲ್ಲಿದ್ದಂತೆ) 
ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರ ಕಛೇರಿ (ಜಾರಿ), ಮೈಸೂರು 
1 ಜಿ.ಎಂ.ಬಸವರಾಜು, ಲೆಕ್ಕ ಅಧೀಕ್ಷಕರು, 39289 
ಪ್ರಥಮ ದರ್ಜೆ ಸಹಾಯಕರು 
1 ಟಿ.ಎಂ.ಜಯಭಾರತಿ 31130 
2 ಮಲ್ಲಿಕಾರ್ಜುನ 31130 
3 ಎಸ್‌.ಪಿ.ಸುರೇಶ್‌ ಪ್ರಸಾದ್‌ 29791 
4 ವಿ.ಎಸ್‌.ವಸಂತಲಕ್ಷ್ಮಿ 29591 
5 ಬಿ.ಎಸ್‌.ಭಾಗ್ಯಲಕ್ಷ್ಮಿ 20938 
6 ಖಾಲಿ ದ 
7 ಖಾಲಿ ದ 
8 ಖಾಲಿ — 
9 ಖಾಲಿ ವ 
10 ಖಾಲಿ ದ 
11 ಖಾಲಿ ದ 
ಶೀಘ್ರಲಿಪಿಗಾರರು 
1 ಕೆ. ಅಂಜನಾ 25025 
2 ಬಿ.ಎ.ಅನಿತಾ 26165 
3 ಡಿ.ಭಾರತಿ 26165 
4 | ಅರ್ಷಿಯಾ ಸುಲ್ತಾನ 22636 
ದ್ವಿತೀಯ ದರ್ಜೆ ಸಹಾಯಕರು 
1 ಜೆ.ಭಾಸ್ಕರ್‌ 24178 
2 ಎಂ.ಮಹದೇವಸ್ಥಾಮಿ 24253 
3 ಎ.ಬಾಲೇಂದ್ರ ಶೇಖರ್‌ 20465 
4 | ಕೆ.ವಿ.ರಾಮಕೃಷ್ಣಯ್ಯ 23030 
5 ಬಿ.ಹೆಚ್‌.ಮಾಧವ 20465 
6 ಕೆ.ಎಸ್‌.ರಾಮ್‌ಪ್ರಸಾದ್‌ 22490 
7 ಸಿ. ನಾಗರಾಜು 22490 
$ ಜಯರಾಮ್‌ 23570 
9 ಎ.ಪಿ.ರವಿ 20465 
10 ಹೆಚ್‌.ಕೆ.ನಂಜೇಗೌಡ 31130 
11 ಹೆಚ್‌.ಎ.ಮಧುಸೂದನ 24278 
12 ರಾಜಶೇಖರ್‌ 21013 
13 ಖಾಲಿ ದ 
14 ಖಾಲಿ 
ವಾಣಿಜ್ಯ ತೆರಿಗೆ ತನಿಖಾ ಠಾಣೆ, ಗುಂಡ್ಲುಪೇಟೆ 
1 ಸಿ.ಜೆ. ಮಹದೇವ 16850 
2 ಹೆಚ್‌.ಎಸ್‌.ವಾಸುದೇವ 23288 
3 | ವಿರೂಪಾಕ್ಷಪ್ಪ 19163 












































































































































೧೨೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೫, ೨೦೧೪ ಭಾಗ ೩ 
ಕ್ರಮ 
ಸಂಖ್ಯೆ ಅಧಿಕಾರಿ / ನೌಕರರ ಹೆಸರು ಒಟ್ಟು ವೇತನ (ಮಾರ್ಚ್‌ 2014ರಲ್ಲಿದ್ದಂತೆ) 
4 ಟಿ.ನಾಗರಾಜು 23850 
ವಾಣಿಜ್ಯ ತೆರಿಗೆ ತನಿಖಾ ಠಾಣೆ, ಪುಣಜನೂರು 
1 ಎಸ.ಮಹೇಶ್‌ 23950 
2 ಬಿ.ವಿ.ಶ್ರೀನಾಥ್‌ 24050 
3 ಬೋರೇಗೌಡ 17850 
4 ಉಮೇಶ್‌ 23363 
ವಾಣಿಜ್ಯ ತೆರಿಗೆ ತನಿಖಾ ಠಾಣೆ, ಪೆರಂಬಾಡಿ 
1 | ಪುಟ್ಟಸ್ವಾಮಿ 13600 
2 ಬಿ.ಜೆ.ರವಿ 21675 
3 ಕೆ.ಎ.ನಂಜಯ್ಯ 21100 
4 ಟಿ.ಎನ್‌.ಮಲ್ಲಿಕಾರ್ಜುನಸ್ವಾಮಿ 20100 
ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರ ಕಛೇರಿ (ಜಾರಿ), ಮೈಸೂರು 
2 ಬೆರಳಚ್ಚುಗಾರರು :: 
1 ಹೆಚ್‌.ಎಸ್‌.ಕಾಂತಿ 23165 
2 | ವಿ.ಕೃಷ್ಣಮೂರ್ತಿ 23165 
3 ಖಾಲಿ ದ 
4 ಖಾಲಿ ದ 
೭ ಕರವಸೂಲಿಗಾರರು :: 
1 ಬಿ.ಎನ್‌.ಶ್ರೀನಿವಾಸ 17900 
2 ಬಂಗಾರಿ 23620 
3 ಖಾಲಿ ವ 
: ವಾಹನ ಚಾಲಕರು :: 
1 ಎನ್‌.ಎ.ಬಾಲಚಂದ್ರ 27785 
2 ಎಲ್‌.ನಾಗೇಶ್‌ 27110 
3 | ಮಹದೇವಪ್ಪ 29285 
4 ಭಗವಂತರಾವ್‌ 18335 
5 ರಂಗಸ್ವಾಮಿ 28460 
6 ಎಂ.ವಿಜಯಕುಮಾರ್‌ 28535 
7 ಡಿ. ರಾಜು 28460 
8 ಎ.ಪ್ರೇಮಕುಮಾರ್‌ 16715 
9 ಖಾಲಿ ಈ 
10 ಖಾಲಿ ದ 
1] ಖಾಲಿ ದ 
“ಡಿ” ದರ್ಜೆ ನೌಕರರು 
1 ಆರ್‌.ಜಯರಾಜ್‌ 23405 
2 | ಎಸ್‌.ಸಿದ್ದಯ್ಯ 23405 
3 ಎಸ್‌.ಬೋರಯ್ಯ 19415 
4 ಎಸ್‌.ವೆಂಕಟೇಶ್‌ 23330 


































































































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೫, ೨೦೧೪ ೧೨೩೧ 
ಕ್ರಮ 
ಅಧಿಕಾರಿ / ನೌಕರರ ಹೆಸರು ಒಟ್ಟು ವೇತನ (ಮಾರ್ಚ್‌ 2014ರಲ್ಲಿದ್ದಂತೆ) 
ಸಂಖ್ಯೆ ss 

5 ಎಸ್‌.ಆರ್‌.ತಿಮ್ಮೇಗೌಡ 23920 
6 ಎಂ.ಈಶ್ವರ್‌ 21710 
7 ಬಿ.ಸಿ.ಜಯಶಂಕರ್‌ 20293 
8 ಖಾಲಿ — 
9 ಖಾಲಿ — 
10 ಖಾಲಿ — 
11 ಖಾಲಿ — 
12 ಖಾಲಿ — 
13 ಖಾಲಿ — 
14 ಖಾಲಿ ಸ 

ವಾಣಿಜ್ಯ ತೆರಿಗೆ ತನಿಖಾ ಠಾಣೆ, ಗುಂಡ್ಲುಪೇಟೆ 
1 ಎಸ್‌.ಸಿದಯ್ದ 24775 

ದ್‌್‌ 
2 ಎಂ.ಮಲ್ಲೇಶ್‌ 20400 
3 ಶಿವಣ 19025 
ಣಿ 

4 ರೇವಣ್ಣ 21400 

ವಾಣಿಜ್ಯ ತೆರಿಗೆ ತನಿಖಾ ಠಾಣೆ, ಪುಣಜನೂರು 
1 ಮರಿಸ್ವಾಮಿ 19463 
2 | ಭೈರಪ್ಪ 17775 
3 ಅಚ್ಚುತ 21475 
4 ಎ.ಚಿಕ್ಕಣ್ಣ 21400 

ಣಿ 

ವಾಣಿಜ್ಯ ತೆರಿಗೆ ತನಿಖಾ ಠಾಣೆ, ಪೆರಂಬಾಡಿ 
1 ಭಗವಾನ್‌ 21400 
2 ಗೋವಿಂದಸ್ವಾಮಿ 21450 
3 ಟಿ.ಶ್ರೀನಿವಾಸ್‌ 13400 
4 | ರಾಮಕ್ಕಷ್ಣರೆಟ್ಟಿ 23588 











| ಕಛೇರಿಯ ಆಯವ್ಯಯದ ವಿವರ: 





ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರು (ಜಾರಿ), ಮೈಸೂರು ವಲಯ, ಮೈಸೂರು 





ವಿವಿಧ ಲೆಕ್ಕ ಶೀರ್ಷಿಕೆ ಅಡಿಯಲ್ಲಿ ಆಯವ್ಯಯದ ವಿವರ ಪಟ್ಟಿ 
































ಕ್ರ 2013-14 ನೇ ಸಾಲಿನ ಮಾರ್ಚ್‌2014ರವರೆಗೆ ಮಾರ್ಚ್‌ 2014ರವರೆಗೆ ಅಂತ್ಸದವರೆಗೆ 
ಲೆಕ್ಚ ಶೀರ್ಷಿಕೆ ಗಳ ವಿವರ ೨ 
ಸಂ. ” ಬಿಡುಗಡೆಯಾದ ಅನುದಾನ ಖರ್ಚು ಮಾಡಿದ ಮೊತ್ತ 
1 |04 ಪ್ರಯಾಣ ಭತ್ಯೆ ವೆಚ್ಚ 75,000.00 41539.00 
2 |051 ಕಛೇರಿ ವೆಚ್ಚ 
19,00,000.00 18,99,778.00 
3 052 ದೂರವಾಣಿ ವೆಚ್ಚ 
4 071 ಬಾಡಿಗೆ ವೆಚ್ಚ 10,00,000.00 9,20,262.00 
ಚಿ 195 ಸಾಗಾಣಿಕೆ ವೆಚ್ಚ 38,00,000.00 37,96,426.00 
6 125 ನವೀಕರಣ ಶುಲ್ಕ 1,00,000.00 92,865.00 
ಒಟ್ಟು 68,75,000.00 67,50,570.00 








ಅಧಿಕಾರಿ/ನೌಕರರ ವೇತನ ಮತ್ತು ಇತರೆ ಭತ್ಯೆಗಳು 





4,39,27,581.00 





X॥ ಕಛೇರಿಯಿಂದ ಸಹಾಯ ಧನ ಪಡೆಯುವ ಕಾರ್ಯ ಯೋಜನೆಗಳು ಹಾಗೂ ಫಲಾನುಭವಿಗಳ ವಿವರ 
—— ಅನ್ವಯಿಸುವುದಿಲ್ಲ —— 





೧೨೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೫, ೨೦೧೪ ಭಾಗ ೩ 





X॥॥ ರಿಯಾಯಿತಿಗಳನ್ನು ಪಡೆಯುವ ಕಾರ್ಯಯೋಜನೆಗಳ ಅನುಷ್ಠಾನದ ವಿಧಾನ, ಸಹಾಯಧನದ ಮೊತ್ತ ಹಾಗೂ ಫಲಾನುಭವಿಗಳ ವಿವರ 


ಎ) ಕರ್ನಾಟಕ ಸರ್ಕಾರದ ಅಧಿಸೂಚನೆಗಳ ಸಂಖ್ಯೆ ಎಫ್‌ಡಿ 05, ಸಿಇಟಿ 2009 (0, (1), (10), (ಗಿ) ದಿನಾಂಕ 03-06-2009 ಇವುಗಳ ಅಡಿಯಲ್ಲಿ 
ಕೈಗಾರಿಕೆಗಳಿಗೆ ಮತ್ತು ರಫ್ತು ಘಟಕಗಳಿಗೆ ಪ್ರವೇಶ ತೆರಿಗೆ ವಿನಾಯಿತಿ 
ಬಿ) ಕರ್ನಾಟಕ ಸರ್ಕಾರದ ಅಧಿಸೂಚನೆಗಳ ಸಂಖ್ಯೆ ಎಫ್‌ ಡಿ 25, ಸಿಇಟಿ 2007 (1), (1), ದಿನಾ೦ಕ:04.05.2009 ಇವುಗಳ ಅಡಿಯಲ್ಲಿ ಮೂಲ ಸೌಲಭ್ಯ 


ಯೋಜನೆಗಳಿಗೆ ಪ್ರವೇಶ ತೆರಿಗೆ ಮತ್ತು ವಿಶೇಷ ಪ್ರವೇಶ ತೆರಿಗೆ ವಿನಾಯಿತಿ. 
ಸಿ) ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಎಫ್‌ ಡಿ 67 ಸಿಎಸ್‌ಎಲ್‌ (1, ಮತ್ತು (1). ದಿನಾಂಕ:26-05-2009 ಇವುಗಳ ಅಡಿಯಲ್ಲಿ ವಿಶೇಷ 
ಆರ್ಥಿಕ ವಲಯಕ್ಕೆ ಪ್ರವೇಶ ತೆರಿಗೆ ಮತ್ತು ವಿಶೇಷ ಪ್ರವೇಶ ತೆರಿಗೆ ವಿನಾಯಿತಿ 


ಡಿ) ಕರ್ನಾಟಕ ಸರ್ಕಾರವು ಮೂಲಭೂತ ಸೌಕರ್ಯ ಯೋಜನೆಗಳನ್ನು ಜೈವಿಕ ವಿಜ್ಞಾನ ಉದ್ಯಮಿಗಳ ಪ್ರವಾಸೋಧ್ಯಮ ಜವಳಿ ಉದ್ಯಮಿಗಳು ಹಾಗೂ 
ಮಾಹಿತಿ ತಂತ್ರಜ್ಞಾನ ಘಟಕಗಳನ್ನು ಪ್ರೋತ್ಸಾಹಿಸುವ ಬಗ್ಗೆ ಹೊರಡಿಸಲಾದ ಹಲವಾರು ಯೋಜನೆಗಳು 


XV ವಿದ್ಯುನ್ಮಾನ ವ್ಯವಸ್ಥೆಗೆ ಅಳವಡಿಸಿದ ಇಲಾಖೆಯ ಮಾಹಿತಿಗಳು 


ಇಲಾಖೆಯಲ್ಲಿ ನಿರ್ವಹಿಸುವ ಮುಖ್ಯ ಕಾಯ್ದೆಗಳಿಗೆ ಸಂಬಂಧಿಸಿದ ಸುತ್ತೋಲೆಗಳು, ಸಿಬ್ಬಂದಿ ವಿವರಗಳು ಕಾರ್ಯಸೂಚಿ ಆದೇಶಗಳು, 
ಟೆಂಡರ್‌ಗಳು, ಸರ್ಕಾರಿ ಆದೇಶಗಳು, ಸೂಚನೆಗಳು, ಸಿಬ್ಬಂದಿ ವಿವರಗಳು ಮುಂತಾದವುಗಳ ಬಗ್ಗೆ ಮಾಹಿತಿಯನ್ನು ಪಡೆಯಲು ಬಯಸುವ ನಾಗರೀಕರು ಈ 
ಕೆಳಕಂಡ ವೆಬ್‌ಸೈಟ್‌ ಅನ್ನು ನೋಡಬಹುದು ಹಾಗೂ ಇ-ಮೇಲ್‌ ಮೂಲಕ ತಮ್ಮ ಪ್ರಶ್ನೆ ಅಥವಾ ದೂರುಗಳನ್ನು ದಾಖಲಿಸಬಹುದು. ಉತ್ತಮ ಮತ್ತು 
ಪರಿಣಾಮಕಾರಿ ಆಡಳಿತಕ್ಕೆ ಸಲಹೆಗಳನ್ನು ನೀಡಬಹುದಾಗಿದೆ. 

1. http://ctax.kar.nic.in 

2. Cto.karbng@.nic.in (e-mail address) 

3. http://vat.kar.nic.in/epay 

4. http://vat.kar.nic.in 

5. http://vat.kar.gov.in 
6. http://164.100.80.20/vat 505 


XV ಸಾರ್ವಜನಿಕ ಉಪಯೋಗಕ್ಕಾಗಿ ಗ್ರಂಥಾಲಯ ಇದ್ದಲ್ಲಿ, ಅದರಲ್ಲಿನ ಸೌಲಭ್ಯಗಳು, ಸಾರ್ವಜನಿಕರು ಪಡೆಯಬಹುದಾದ ಮಾಹಿತಿಗಳ ವಿವರ ಹಾಗೂ ಕೆಲಸದ 
ವೇಳೆ ಇವುಗಳ ವಿವರ 


ಸಾರ್ವಜನಿಕರು ಕಛೇರಿಯ ಬಗೆಗಿನ ಮಾಹಿತಿಯನ್ನು ಕಛೇರಿ ಕೆಲಸದ ವೇಳೆಯಲ್ಲಿ ಬೆಳಿಗ್ಗೆ 10.00 ರಿಂದ ಸಾಯಂಕಾಲ:5.30 ರವರೆಗೆ 
ಕಛೇರಿಯಲ್ಲಿ ಪಡೆಯಬಹುದಾಗಿದೆ. ಗ್ರಂಥಾಲಯ ವ್ಯವಸ್ಥೆ ಸಾರ್ವಜನಿಕರಿಗೆ ಲಭ್ಯವಿರುವುದಿಲ್ಲ. 


XVI ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳ ಹೆಸರು ಪದನಾಮ ಮತ್ತಿತರ ವಿವರಗಳು 
ಎನ್‌.ದೀಪಾ, 
ವಾಣಿಜ್ಯ ತೆರಿಗೆ ಅಧಿಕಾರಿ, 
ಪತ್ರಾಂಕಿತ ವ್ಯವಸ್ಥಾಪಕರು ಹಾಗೂ ಸಾರ್ವಜನಿಕ ಮಾಹಿತಿ ಅಧಿಕಾರಿ, 
ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರವರ ಕಛೇರಿ (ಜಾರಿ), 
“ವಾಣಿಜ್ಯ ತೆರಿಗೆ ಭವನ”, 487, ಬಿಡಾರಂ ಕೃಷ್ಣಪ್ಪ ರಸ್ತೆ, ದೇವರಾಜ ಮೊಹಲ್ಲಾ, ಮೈಸೂರು. 
ದೂರವಾಣಿ ಸಂಖ್ಯೆ:0821-2499350 
0/11 ನಿಗಧಿಪಡಿಸಲಾಗಿರುವ ಇತರೆ ಯಾವುದೇ ಮಾಹಿತಿ 


ಸಾರ್ವಜನಿಕರು ಕಛೇರಿಯ ಅಧಿಕಾರಿ/ಸಿಬ್ಬಂದಿ ವರ್ಗದವರಿಂದ ತೊಂದರೆಗೊಳಗಾಗಿದ್ದಲ್ಲಿ ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರು (ಜಾರಿ), ಮೈಸೂರು 
ವಲಯ, ಮೈಸೂರು ಇವರಿಗೆ ದೂರು ನೀಡಬಹುದಾಗಿದೆ ಹಾಗೆಯೇ ಕಛೇರಿಗೆ ಸುಗಮ ಕಾರ್ಯ ನಿರ್ವಹಣೆಗೆ ಯಾವುದೇ ರೀತಿಯ ಸಲಹೆಗಳನ್ನು ಪತ್ರದ 
ಮುಖೇನ ಬರೆದು ಕಳುಹಿಸಬಹುದಾಗಿದೆ. 


ಕಛೇರಿಯ ದೂರವಾಣಿ ಸಂಖ್ಯೆ: 0821-2499971, 2499516 
ವಾಣಿಜ್ಯ ತೆರಿಗೆ ಇಲಾಖೆ 
ಮಾಹಿತಿ ಹಕ್ಕು ಅಧಿನಿಯಮ 2005 ಸೆಕ್ಷನ್‌ 4(1)(ಬಿ) 
(ಕೇ೦ದ್ರ ಕಾಯ್ದೆ ಸಂಖ್ಯೆ 22) 
ವಾಣಿಜ್ಯ ತೆರಿಗೆಗಳ ಜಂಟಿ ಆಯುಕ್ತರು (ಆಡಳಿತ ಮತ್ತು ಜಾರಿ), ಮೈಸೂರು ವಲಯ, ಮೈಸೂರು 
ಈ ಕಛೇರಿಯಲ್ಲಿ ಲಭ್ಯವಿರುವ ಮಾಹಿತಿಗಳು ಕೆಳಕಂಡಂತಿರುತ್ತವೆ : 

1). ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರು (ಜಾರಿ) ರವರ ಕಾರ್ಯಾಲಯದ ರೂಪುರೇಷೆ 
2) ಈ ಕಛೇರಿಯಲ್ಲಿರುವ ಅಧಿಕಾರಿಗಳು/ಸಿಬ್ಬಂದಿ ವರ್ಗದವರ ಅಧಿಕಾರ, ಜವಾಬ್ದಾರಿ, ಮತ್ತು ಕರ್ತವ್ಯಗಳು 


3) ವಲಯದ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಕರ್ತವ್ಯ ನಿರ್ವಹಣೆಗಾಗಿ ಪಾಲಿಸಬೇಕಾದ ಕಾಯ್ದೆಗಳು, ನಿಯಮಗಳು, ಸುತ್ತೋಲೆಗಳು, 
ನಿರ್ಬಂಧನೆಗಳು, ಸೂಚನೆಗಳು, ಕೈಪಿಡಿಗಳು, ಮತ್ತು ದಾಖಲೆಗಳು. 


4) ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರ ವಿವರ ಹಾಗೂ ಪ್ರತಿಯೊಬ್ಬ ಅಧಿಕಾರಿ/ಸಿಬ್ಬಂದಿ ವರ್ಗದವರು ಪಡೆಯುತ್ತಿರುವ ವೇತನ ವಿವರ. 
5) ವಿಭಾಗದ ಆಯವ್ಯಯದ ವಿವರ 
6) ವೆಬ್‌ಸೈಟ್‌ ವಿಳಾಸ 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೫, ೨೦೧೪ ೧೨೩೩ 





7) ಸಾರ್ವಜನಿಕ ಮಾಹಿತಿ ಅಧಿಕಾರಿ ಹೆಸರು ಮತ್ತು ಪದನಾಮ: 
ಕುಮಾರಿ॥ ಎನ್‌.ದೀಪಾ, 
ವಾಣಿಜ್ಯ ತೆರಿಗೆ ಅಧಿಕಾರಿ, 
ಪತ್ರಾಂಕಿತ ವ್ಯವಸ್ಥಾಪಕರು ಹಾಗೂ ಸಾರ್ವಜನಿಕ ಮಾಹಿತಿ ಅಧಿಕಾರಿ, ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರವರ ಕಛೇರಿ (ಜಾರಿ), 
“ವಾಣಿಜ್ಯ ತೆರಿಗೆ ಭವನ”, 487, ಬಿಡಾರಂ ಕೃಷ್ಣಪ್ಪ ರಸ್ತೆ, ದೇವರಾಜ ಮೊಹಲ್ಲಾ, ಮೈಸೂರು. ದೂರವಾಣಿ ಸಂಖ್ಯೆ:0821-2499350 


ಮೇಲ್ಕಂಡ ಮಾಹಿತಿಗಳು ಈ ಕಛೇರಿಯಲ್ಲಿ ಲಭ್ಯವಿದ್ದು, ಸಾರ್ವಜನಿಕರು ಸಾರ್ವಜನಿಕ ಮಾಹಿತಿ ಅಧಿಕಾರಿಯವರಲ್ಲಿ ಅರ್ಜಿ ಸಲ್ಲಿಸಿ ಅಗತ್ಯ 
ಮಾಹಿತಿಯನ್ನು ಪಡೆಯಬಹುದಾಗಿದೆ. 


ಸ್ಥಳ : ಮೈಸೂರು 
ವಾಣಿಜ್ಯ ತೆರಿಗೆಗಳ ಜಂಟಿ ಆಯುಕ್ತರು 
(ಜಾರಿ) ಮೈಸೂರು ವಲಯ ಮೈಸೂರು 
ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರು (ಜಾರಿ) ಮೈಸೂರು ವಲಯ, ಮೈಸುರು ಕಛೇರಿಯ ರೂಪುರೇಷೆ 
ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರು (ಜಾರಿ) ಮೈಸೂರು - ವಲಯದ ಮುಖ್ಯಸ್ಥರು ಹಾಗೂ ಮೇಲ್ಮನವಿ ಪ್ರಾಧಿಕಾರ 









































ವಾಣಿಜ್ಯ ತೆರಿಗೆ ಅಧಿಕಾರಿ 
ಪತ್ರಾಂಕಿತ ವ್ಯವಸ್ಥಾಪಕರು ಮತ್ತು ಜಾರಿ ಅಧಿಕಾರಿಗಳು ತನಿಖಾ ಠಾಣೆ ಅಧಿಕಾರಿಗಳು 
ಸಾರ್ವಜನಿಕ ಮಾಹಿತಿ ಅಧಿಕಾರಿ 
ಮಾರಾಟ ತೆರಿಗೆ ಮಾರಾಟ ತೆರಿಗೆ ಮಾರಾಟ ತೆರಿಗೆ 
ಕಛೇರಿಯ ಸಿ ಮತು ಡಿ ವರ್ಗದ 
ಚಕ್‌ ವಾಣಿಜ್ಯ ತೆರಿಗೆ ಉಪ ಆಯುಕ್ತರು (ಜಾರಿ) ತನಿಖಾ ಠಾಣೆ ತನಿಖಾ ಠಾಣೆ ತನಿಖಾ ಠಾಣೆ 
ಖಿ ಪುಣಜನೂರು ಗುಂಡ್ಲುಪೇಟೆ ಪೆರಂಬಾಡಿ 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು ವಾಣಿಜ್ಯ ತೆರಿಗೆ ವಾಣಿಜ್ಯ ತೆರಿಗೆ ವಾಣಿಜ್ಯ ತೆರಿಗೆ 
(ಜಾರಿ-1) ಅಧಿಕಾರಿ-1 ಅಧಿಕಾರಿ-1 ಅಧಿಕಾರಿ-1 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು ವಾಣಿಜ್ಯ ತೆರಿಗೆ ವಾಣಿಜ್ಯ ತೆರಿಗೆ ವಾಣಿಜ್ಯ ತೆರಿಗೆ 
(ಜಾರಿ-2) ಅಧಿಕಾರಿ-2 ಅಧಿಕಾರಿ-2 ಅಧಿಕಾರಿ-2 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು ವಾಣಿಜ್ಯ ತೆರಿಗೆ ವಾಣಿಜ್ಯ ತೆರಿಗೆ ವಾಣಿಜ್ಯ ತೆರಿಗೆ 
(ಜಾರಿ-3) ಅಧಿಕಾರಿ-3 ಅಧಿಕಾರಿ-3 ಅಧಿಕಾರಿ-3 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು ವಾಣಿಜ್ಯ ತೆರಿಗೆ ವಾಣಿಜ್ಯ ತೆರಿಗೆ ವಾಣಿಜ್ಯ ತೆರಿಗೆ 
(ಜಾರಿ-4) ಅಧಿಕಾರಿ-4 ಅಧಿಕಾರಿ-4 ಅಧಿಕಾರಿ-4 




















ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು 
(ಜಾರಿ), ಮಡಿಕೇರಿ 





ವಾಣಿಜ್ಯ ತೆರಿಗೆ ಅಧಿಕಾರಿ (ಜಾರಿ)-! (ಪ.ವ್ಯ) 





ವಾಣಿಜ್ಯ ತೆರಿಗೆ ಅಧಿಕಾರಿ (ಜಾರಿ)-2 





ವಾಣಿಜ್ಯ ತೆರಿಗೆ ಅಧಿಕಾರಿ (ಜಾರಿ)-3 





ವಾಣಿಜ್ಯ ತೆರಿಗೆ ಅಧಿಕಾರಿ (ಜಾರಿ)-4 





ವಾಣಿಜ್ಯ ತೆರಿಗೆ ಅಧಿಕಾರಿ (ಜಾರಿ)-5 





ವಾಣಿಜ್ಯ ತೆರಿಗೆ ಅಧಿಕಾರಿ (ಜಾರಿ)-6 





ವಾಣಿಜ್ಯ ತೆರಿಗೆ ಅಧಿಕಾರಿ (ಜಾರಿ)-7 





ವಾಣಿಜ್ಯ ತೆರಿಗೆ ಅಧಿಕಾರಿ (ಜಾರಿ)-8 





ವಾಣಿಜ್ಯ ತೆರಿಗೆ ಅಧಿಕಾರಿ (ಜಾರಿ)-9 





ವಾಣಿಜ್ಯ ತೆರಿಗೆ ಅಧಿಕಾರಿ (ಜಾರಿ)-10 





ವಾಣಿಜ್ಯ ತೆರಿಗೆ ಅಧಿಕಾರಿ (ಜಾರಿ)-॥1 





ವಾಣಿಜ್ಯ ತೆರಿಗೆ ಅಧಿಕಾರಿ (ಜಾರಿ)-12 





ವಾಣಿಜ್ಯ ತೆರಿಗೆ ಅಧಿಕಾರಿ (ಜಾರಿ)-13 





ವಾಣಿಜ್ಯ ತೆರಿಗೆ ಅಧಿಕಾರಿ (ಜಾರಿ)-14 








ವಾಣಿಜ್ಯ ತೆರಿಗೆ ಅಧಿಕಾರಿ (ಜಾರಿ), ಮಡಿಕೇರಿ 








ವಾಣಿಜ್ಯ ತೆರಿಗೆಗಳ ಜಂಟಿ ಆಯುಕ್ತರು 
೧೧.259 (ಜಾರಿ) ಮೈಸೂರು ವಲಯ ಮೈಸೂರು 


೧೨೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೫, ೨೦೧೪ ಭಾಗ ೩ 





ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷ ಣಾಧಿಕಾರಿ(ಮುಖ್ಯಸ್ಥರು, ಅರಣ್ಯ ಪಡೆ) ಇವರ ಕಚೇರಿ, ಅರಣ್ಯ ಭವನ, ಮಲ್ಲೇಶ್ವರಂ 
ಅಧಿಸೂಚನೆ ಸಂಖ್ಯೆ: ಬಿ3-ಸಿಬ್ಬಂದಿ-ವಿವ-103/2013-14, ಬೆಂಗಳೂರು-3, ದಿನಾಂಕ: 22-05-2014 


ವಿಷಯ: ಕರ್ನಾಟಕ ಸಾರ್ವಜನಿಕ ಉದ್ಯೋಗ (ಹೈದರಾಬಾದ್‌-ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ಆದೇಶ, 2013 ರಡಿಯಲ್ಲಿ 
ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿನ ವಿವಿಧ ವೃಂದಗಳಲ್ಲಿ ಹೈದರಾಬಾದ್‌-ಕರ್ನಾಟಕ ಪ್ರದೇಶದವರಿಗಾಗಿ ಹುದ್ದೆಗಳನ್ನು ಗುರುತಿಸುವ ಕುರಿತು. 


ಭಾರತೀಯ ಸಂವಿಧಾನದ ಅನುಚ್ಛೇದ 371(ಜೆ)ಯ ಅನುಷ್ಟಾನಕ್ಕೆ ಸಂಬಂಧಿಸಿದಂತೆ ಹೊರಡಿಸಿರುವ ಕರ್ನಾಟಕ ಸಾರ್ವಜನಿಕ ಉದ್ಯೋಗ (ಹೈದರಾಬಾದ್‌-ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ಆದೇಶ, 
2013ರ ಕಂಡಿಕೆ 3 ಮತ್ತು 13ರಅನ್ವಯ ಹೈದರಾಬಾದ್‌-ಕರ್ನಾಟಕ ಪ್ರದೇಶಕ್ಕೆ ಸೀಮಿತವಾದ ಜಿಲ್ಲೆಗಳ ಕಚೇರಿಗಳು ಮತ್ತು ಕರ್ನಾಟಕ ಅರಣ್ಯ ಇಲಾಖೆಯ ರಾಜ್ಯ ಮಟ್ಟದ ಕಚೇರಿಗಳಸೇವೆಯಲ್ಲಿನ ಹುದ್ದೆಗಳಲ್ಲಿ ವೃಂದವಾರು ಹುದ್ದೆಗಳನ್ನು 
ಹೈದರಾಬಾದ್‌-ಕರ್ನಾಟಕ ಪ್ರದೇಶದ ಮೀಸಲಾತಿ ನಿಯಮಗಳ ಅನುಸಾರ ಗುರುತಿಸಿ, ಈ ಅಧಿಸೂಚನೆಯೊಂದಿಗೆ ಹೊರಡಿಸಿರುವ ಅನುಬಂಧ-"ಎ' ಯಲ್ಲಿ ವಿವರಿಸಿರುವಂತೆ "ಬಿ' ವೃಂದ, "ಸಿ' ವೃಂದ ಮತ್ತು "ಡಿ' ವೃಂದಗಳ 


ಹುದ್ದೆಗಳನ್ನು ಮೀಸಲಿರಿಸಿ ಆದೇಶ ಹೊರಡಿಸಲಾಗಿದೆ. 
ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷ ಣಾಧಿಕಾರಿ 
(ಮುಖ್ಯಸ್ಥರು, ಅರಣ್ಯ ಪಡೆ) 






































ಅನುಬಂಧ-ಎ 
ಪ್ರಾದೇಶಿಕ ಸ್ಥಳೀಯ ವೃಂದದಲ್ಲಿ ಹೈ-ಕ ಪ್ರದೇಶದವರಿಗಾಗಿ ಗುರುತಿಸಲಾದ ಸಮೂಹ 
ರಾಜ್ಯ ಮಟ್ಟದ ಸ್ಥಳೀಯ ವೃಂದದಲ್ಲಿ ಹೈ-ಕ ೫ 
ಮಂಜೂರಾದ ಈ ಎ. (ಕಿರಿಯ ಶ್ರೇಣಿಯವರೆಗೆ) ಮತ್ತು ಸಮೂಹ ಬಿ. ಹುದ್ದೆಗಳಲ್ಲಿ ಶೇ.75 ರಷ್ಟು 
ಪ್ರದೇಶದವರಿಗಾಗಿ ಗುರುತಿಸಲಾದ ಈ 
ವೃಂದಬಲ ಹುದ್ದೆಗಳು, ಸಮೂಹ ಸಿ. ಹುದ್ದೆಗಳಲ್ಲಿ ಶೇ. 80 ರಷ್ಟು ಮತ್ತು ಸಮೂಹ ಡಿ. 
9 ಶೇ. 8 ರಷ್ಟು ಹುದ್ದೆಗಳು ಸ Ak ಸ್‌ 
(ವೃಂದ ಮತ್ತು ನೇರ 5 ಹುದ್ದೆಗಳಲ್ಲಿ ಶೇ. 85 ರಷ್ಟು ಹುದ್ದೆಗಳು 
ಇ ಠೂ i ನ್‌ ಚ ಮುಂಬಡ್ತಿ ಜಿ" ಇ 
ಕ್ರ ಸ ಮಕಾತಿ ಮಕಾತಿ 
ಹುದೆ fal z ಕೋಟಾ ನೇರ ನೇಮಕಾತಿ ಮುಂಬಡ್ತಿ ನೇರ ನೇಮಕಾತಿ ಮುಂಬಡ್ತಿ 
ಸಂ. ಈ B ತ್ರೆ ನಿಯಮದ ಕೋಟಾ ಒಟ್ಟು ಒಟ್ಟು 
13 ಜ್‌ ಶೇಕಡಾ ನೇರ ನೇರ 
ನಂತರದ ಶೇಕಡಾ ಮಂಜೂ ದ ಚ್ಟ ರಾಜ್ಯ ಮಂಜೂ 8 
ನೇಮ | ಠಿ ನೇಮ ಕ | ಪ್ರಾದೇಶಿಕ ಪ್ರಾದೇಶಿಕ 
ಪರಿಷ್ಕರಣೆ ರಾದ ತ್ಸ ಮಟ್ಟದ pe) ಮಟ್ಟದ pe) ರಾದ ತ್ಸ Ke) 
ಸ ಕಾತಿ yo 3 ಕಾತಿ ಸ್ಥಳೀಯ | ಇತರೆ | ಸ್ಥಳೀಯ 3 
ಸಹಿತ) ಹುದೆಗಳು ಸಳೀಯ ಸ್ಥಳೀಯ ಹುದೆಗಳು 
ಎ ಇ ಛ ಎ ವೃಂದ ವೃಂದ 
ವೃಂದ ವೃಂದ 
1 2 3 4 5 6 7 8 9 10 1] 12 13 14 15 16 17 18 19 20 
ಗ್ರೂಪ್‌-ಬಿ: 
21600- 
1 ವಲಯ ಅರಣ್ಯಾಧಿಕಾರಿ 765 50% 50% 1] 6 5 1 ೨ 1 4 89 45 44 34 11 33 11 
40050 
22800- 
9 ಸಹಾಯಕ ನಿರ್ದೇಶಕರು (ಸಾಂಖ್ಯಿಕ) 1 ನಿಯೋಜನೆ Y ವಡ ಎಡ —— ಎಡಿ —— ಎಡಿ ಎಡಿ —— ಎಡಿ ಜಾನಾ ಇತುತ ಹಾಡು ಮ 
i 43200 
ಸಹಾಯಕ ನಿರ್ದೇಶಕರು (ಅರಣ್ಯ 
ನ 21600- 100% ಮುಂಬಡಿ/ 
3 ಮೋಜಣಿ, ಗಡಿಗುರುತಿಸುವಿಕೆ, 1 ಈ 1 ಎಡ —— —— ಎಡ —— ಎಡ ಎಡ —— ಎಡ ಚ ೨, ೨, ಹಚ 
40050 ನಿಯೋಜನೆ 
ಮ್ಯಾಪಿಂಗ್‌) 
21600- 
4 ಲೆಕ್ಕ ಅಧೀಕಕರು 10 ನಿಯೋಜನೆ 10 ವಡಿ —— ವಡ —— ಎಡ —— ಎಂ ಎಡ —— ವಡ ಎಂ —— ವಡ 
ಜು 40050 



































































































































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೫, ೨೦೧೪ ೧೨೩೫ 
1 2 3 4 5 6 7 8 9 10 1] 12 13 14 15 16 17 18 19 20 
22800- 
5 ಆಡಳಿತ ಸಹಾಯಕರು 11 0 100% 9 —— 9 —— —— 1 8 —— —— —— —— —— —— —— 
43200 
21600- 
6 ವ್ಯವಸ್ಥಾ ಪಕರು 67 0 100% 9 — 9 —— ದಾ 1 8 3 —— 3 —— ದಾರ 2 1 
% 40050 
21600- 
7 ಸಾರ್ವಜನಿಕ ಸಂಪರ್ಕಾಧಿಕಾರಿ 1 ನಿಯೋಜನೆ 1 ವಿ —— ವಡಿ —— ವಡಿ —— ವಡ 
40050 
ಗ್ರೂಪ್‌-ಸಿ: 
17650- 100% ಮುಂಬಡಿ/ 
8 ಪ್ರಥಮ ದರ್ಜೆ ಆಕೃತಿ ರಚನೆಗಾರ 4 ಪತ 4 ಎಡ 4 ಎಡ ಎಡ 1 3 ಎಡ ಎಡ ಎಡ ಎಡ ಎಡ ಎಡ ಎಡ 
32000 ನಿಯೋಜನೆ 
12500. 100% ನೇರ/ 
9 2ನೇ ದರ್ಜೆ ಆಕೃತಿ ರಚನೆಗಾರ 28 —— ದಾರ —— ವಾರ —— ದಾರ —— 5 5 ದರ 4 1 ದಾರ —— 
24000 ನಿಯೋಜನೆ 
12500-— 
10 ಉಪ ವಲಯ ಅರಣ್ಯಾಧಿಕಾರಿ 2295 50% 50% 1 1 ದಾದ —— 1 ದದ —— 253 127 126 102 25 101 25 
ಜ್ರ 24000 
11600- 
11 ಅರಣ್ಯ ರಕಕ 3994 75% 25% 1 1 —— —— 1 ದದ ದದ 373 280 93 224 56 75 18 
ರಿ `ಎ 
21000 
17650- 
12 ಫಘೋಟೋಗ್ರಾಫರ್‌-ಕಂ-ಆರ್ಟಿಸ್ಟ್‌ 2 ನಿಯೋಜನೆ 2 —— ದಾರ —— ದಾರ —— ದರ —— ದಾರ —— ದಾರ —— ದಾರ —— 
ಖಾ 32000 
17650- 
13 ಸಹಾಯಕ ಸಾಂಖ್ಯಿಕ ಅಧಿಕಾರಿ 7 ನಿಯೋಜನೆ 3 —— ದಾರ —— ದಾರ —— ದರ 1 ದಾರ —— ದಾರ —— ದಾರ —— 
8 32000 
16000- 
14 ಸಹಾಯಕ ಗಂಥಾಧಿಕಾರಿ 1 ನಿಯೋಜನೆ 1 ದರ —— ದಾರ ದರ —— ದಾರ —— ದಾರ —— ದಾರ —— ದಾರ —— 
29600 
14550- 
15 ಸಾಂಖ್ಯಿಕ ಇನ್ಸ್‌ಪೆಕ್ಟರ್‌ 9 ನಿಯೋಜನೆ 2 —— ದಾರ —— ದರ —— ದಾರ 1 ದಾರ —— ದಾರ —— ದಾರ —— 
i ಣಿ 26700 
12500 
16 ಫಿಲಂ ಪೊಜೆಕ್‌ ಆಪರೇಟರ್‌ 7 ನಿಯೋಜನೆ 3 ದಾರ —— ದಾರ —— ದರ —— 1 ದಾರ —— ದಾರ —— ದಾರ —— 
i 24000 
14550- 
17 ಹಿರಿಯ ವಾಹನ ಚಾಲಕ 49 0 100% 6 —— 6 —— —— 1 5 —— —— —— —— —— —— —— 
26700 
11600- 
18 ವಾಹನ ಚಾಲಕ 176 100% 0 16 16 —— 2 14 ದಾದ — 23 23 —— 19 4 —— —— 
21000 
11600- 
19 ಪೊಲೀಸ್‌ ಕಾನೆ ೇಬಲ್‌ 9 ನಿಯೋಜನೆ ದಾರ —— ದಾರ —— ದರ —— ದರ 1 ದಾರ —— ದಾರ —— ದಾರ —— 
1 21000 




































































R.N.l. No. KARBIL/2001/47147 POSTAL REGN. No. RNP/KA/BGS/2202/2014-16 
Licensed to post without prepayment WPP No. 297 
































































































































೧೨೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೫, ೨೦೧೪ ಭಾಗ ೩ 
1 |2 3 4 5 6 7 8 9 10 1] 12 13 14 15 16 17 18 19 20 
100% 
ಅಧೀಕ್ಷಕರು (ಎಕಿಕ್ನೂಟಿವ್‌) ಅರಣ್ಣ | 20000- 
20 046 ನೆ JR 8 0 ಮುಂಬಡ್ತಿ! 2 ದದ 2 ದರ ದದ 1 1 1 ದದ 1 ದದ ದದ 1 ದದ 
ಸ ನಿಯೋಜನೆ 
14550- 
21 ಪ್ರಥಮ ದರ್ಜೆ ಮೋಜಣಿದಾರ 18 0 100% 2 3. 2 ಡಾ ಎಡಿ 1 1 2 ವ 2 ಆ ಆ 1 1 
ವ್ಯ 26700 
100% 
12500- 
22 2ನೇ ದರ್ಜೆ ಮೋಜಣಿದಾರ ಜು 6] ನೇರ/ 0 2 2 —— 1 1 ದರ —— 8 8 ಎಡ 7 1 ಎಡ —— 
ನಿಯೋಜನೆ 
20000- 
23 ಅಧೀಕ್ಷಕರು 173 0 100% 28 ಎಡಿ 28 ಎಡ ಮ 3 25 19 ಎಡ 19 ಎಡ ಎಡ 16 3 
2 36300 
14550- 
24 ಪ್ರಥಮ ದರ್ಜೆ ಸಹಾಯಕ 211 569 50% 50% 5] 26 25 3 23 2 23 61 31 30 25 6 24 6 
14550- 
25 ಶೀಘಲಿಪಿಗಾರ 28 50% 50% 14 7 7 1 6 1 6 2 1 1 3. 1 1 3. 
i 26700 
14550- 
26 ಹಿರಿಯ ಬೆರಳಚ್ಚುಗಾರ 22 0 100% 4 ಎಡಿ 4 ಅವ NE 1 3 ಎಡ ಇ ಜ್‌ pe ಎಡ NE ತಿ 
೫ 26700 
11600- 
27 ಬೆರಳಚ್ಚುಗಾರ 107 100% 0 12 12 ಎಡ 1 1] ಎಡಿ NE 12 12 ಎಡಿ 10 2 —— —— 
೫ 21000 
11600- 
28 ದ್ವಿಶೀಯ ದರ್ಜೆ ಸಹಾಯಕ 0 374 67% 33% 36 25 Il 2 23 1 10 56 38 18 31 7 15 3 
20000- 
29 ಗ್ರಂಥಪಾಲಕ 1 ನಿಯೋಜನೆ 1 ದಾರ —— ದಾರ —— ದರ —— ದಾರ —— ದರ —— ದಾರ —— ದಾರ 
36300 
ಗೂಪ್‌-ಡಿ: | 
10400- 
30 ಅರಣ್ಣ ವೀಕ್ಷಕ 1114 100% -- ಔಷ ಬಿಜ ವಜ ದಡ ಹ ವಿ ಆ 87 87 ಜಬ 74 13 ಡಿವಿ ಸಜ 
ರ 16400 
31 10400- 
ಆಟೆಂಡರ್‌ ಮತ್ತು ಇತರೆ 26 -- 100% 6 pe 6 —- ಎಡಿ 1 5 4 3. 4 ಮ 3 1 
ದ 16400 
32 9600- 
ದಲಾಯತ್‌ ಮತ್ತು ಇತರೆ 893 100% -- 30 30 ರ 3 27 ಮ ಡ್‌ 110 110 ೬ 94 16 ವಿ ಬಜ 
ದ 14550 
ಬೆಂಗಳೂರು, 


ದಿನಾಂಕ: 22-05-2014 
PR.357 ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ 
SC.100 (ಮುಖ್ಯಸ್ಥರು, ಅರಣ್ಯ ಪಡೆ) 





ಹಾಗೂ ಪ್ರಕಾಶಕರು:- ಸ೦ಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು-59 


